ಭಾರತೀಯ ಸಾಹಿತ್ಯದ ನಿರ್ಮಾಣಕಾರರು 


ಕೋರು ದಫ್‌ 


ಮೂಲ : 
ಪದ್ಮಿನಿ ಸೆನ್‌ ಗುಪ್ತ 


ಅನುವಾದ : 
ಚಿ. ನ. ಮಂಗಳ 


ಸಾಪಿತ್ಯ ಅಕಾದೆಮಿ 
ಹೊಸ ಡೆಹಲಿ ಕೌ 


eg 


' ೧. ೫. Mangala 01 Padmini 
TORU DU TT— Kannada translation by ತ Fer 


Sen Gupta’s English monograph of the same 0 
New Delhi, 1972. 


Price Rs. 2-50 


© Padmini Sen Gupta 
First edition: 1972 


SAHITYA AKADEMI 
Rabindra Bhavan, New Delhi-1 
Regional Offices : 

Madras-6, Calcutta-29 and Bombay-14 


Published by Sahitya Akademi and Printed 
at Wesley Press, Mysore 


ಪರಿವಿಡಿ 


. ವಿಶ್ವಕುವರಿ 
. ಬಂಗಾಳದ ಹಿನ್ನೆಲೆ 


. ರಾಂಬಾಗಾನಿನ ದತ್ತ ಮನೆತನ 


. ಇಂಗ್ಲೆಂಡ್‌ 

. ಮರಳಿ ಮನೆಗೆ 

. ಯೌವನದ ಹೊಸಿಲಿನಲ್ಲೆ ಮರಣ 
. ಐಕಾಂಗಿನಿ 

- ೧೮೭೫ 

. ಇಪ್ಪತ್ತು ವರುಷವಾದಾಗ 

. ಓಂದು ಕಾವ್ಯಗುಚ್ಛ 

. ಕಾದಂಬರಿಗಳು 


. ಲಾವಣಿಗಳು ಹಾಗೂ ಪುರಾಣ ಕಥೆಗಳು 


ಗ್ರಂಥಸೂಚಿ 


73 
81 


2 OUP 


೧. ವಿಶ್ವಕುವರಿ 


: ಬರಹದ ಭಾಷೆ ಮಾತೃಭಾಷೆಯಾಗಿರಲಿ ಇಲ್ಲದಿರಲಿ, ಕೆಲವು ಬರಹಗಾರರು ಮಾತ್ರ 
ಇಡೀ ವಿಶ್ವಕ್ಕೇ ಸೇರಿದವರು. ಅವರು ಯಾವ ದೇಶದಲ್ಲೇ ಹುಟ್ಟಿರಲಿ, ಆ ದೇಶ ಅವರ 
ಮೇಲೆ ತನ್ನ ಅಚ್ಚೊ ತ್ತಿರಲಿ, ಅವರ ಬರವಣಿಗೆ ಮಾತ್ರ ವಿಶ್ವವ್ಯಾಪಕ. 
;  ತೋರುದತ್‌ ಇಂತಹ ಒಬ್ಬ ಅಸಾಧಾರಣ ಮಹಿಳೆ. “ಗಂಗಾನದಿಯ ಹಸಿರು 
ಕಣಿವೆ ' ಯ ಮಗಳಾಗಿ ಭಾರತೀಯಳಾಗಯೇ ಇದ್ದರೂ ಸಹ ಸಂಕುಚಿತ ರಾಷ್ಟ್ರೀಯ 
'ಮನೋಭಾವವಾಗಲಿ, ಭಾಷಾನಿರ್ಬಂಧಗಳಾಗಲಿ, ಮಾನಸಿಕ ಅಡ್ಡಿ ಆತಂಕಗಳಾಗಲಿ ಅವಳ 
ಮನಸ್ಸನ್ನು ಮಸುಕುಗೊಳಿಸಲಿಲ್ಲ. ತನ್ನ ತನವನ್ನು ತಾನು ಕಂಡು ಸಂತೋಷಪಟ್ಟರೂ 
ತನಗೆ ವಿದ್ಯ ಕಲಿಸಿದ ಇಂಗ್ಲಿಷ್‌, ಫ್ರೆಂಚ್‌, ಈ ಎರಡು ಪರಭಾಷೆಗಳ ಸಾಹಿತ್ಯ ಸಾಗರದಾ 
೪ಕ್ಕೆ ಹೋಗಿ ಮಿಂದು ಬಂದಳು. ತನಗೆ ಸ್ಫೂರ್ತಿಯಿತ್ತ ದೇಶಗಳಿಗೆ ತಾನು ಯಣಿ ಎಂದು 
ಹೇಳಲು ಸ್ವಲ್ಪವೂ ಹಿಂಜರಿಯಲಿಲ್ಲ. ವಿಶ್ವ ಸಾಹಿತ್ಯದಲ್ಲಿ ತನ್ನ ದೇಶಕ್ಕೂ ಸ್ಥಾನಗಳಿಸಿ 
ಕೊ! ; ಮೊದಲಿಗರಲ್ಲಿ ಒಬ್ಬಳು ಈಕೆ. ಬಂಗಾಳಿ ಭಾಷೆಯಲ್ಲಿ ಒಂದಕ್ಷರ ಬರೆಯದಿದ್ದರೂ 
ಕೆಯ ದೇಶಾಭಿಮಾನ ಒಂದೆ ಗುಲಗಂಜಿಯಷ್ಟೂ ಕಡಿಮೆಯಾಗಿರಲಿಲ್ಲ. 
ತತ ಭಾರತೀಯರಿಗೆ ಐರೋಪ್ಯ ವಿದ್ಯಾಭ್ಯಾಸವನ್ನು ಕೊಡುವ ಕಾರ್ಯವನ್ನು ತ್ವ ರಿತ 
ಗೊಳಿಸಿ ಅಭಿವೃದ್ದಿ ಪಡಿಸುವುದು. ವಿದ್ಯಾಭ್ಯಾಸಕ್ಕೆ ಮೀಸಲಾಗಿರುವ ಹಣವನ್ನೆಲ್ಲ ಅಗ್ಗ 
ವಿದ್ಯಾ ಭ್ಯಾಸಕ್ಕಾ ಗಿಯೇ ಖರ್ಚುಮಾಡುವುದು ಇವುಗಳಿಗೆ ಸಂಬಂಧಿಸಿದ್ದು. "ಮೆಕಾಲೆ 
ವರದಿ ಹಾಗೂ ಲಾರ್ಡ್‌ ವಿಲಿಯಂ ಬೆಂಟಿಂಕನ ತೀರ್ಪು. ಈ ತೀರ್ಪುಗಳು ಭಾರತೆ 
ಚರಿತ್ರೆಯನ್ನು ಮಂಜಾಗಿಸಿದ್ರ ಕಾಲದಲ್ಲಿ ಹುಟ್ಟಿದವಳು ತೋರುದತ್‌. 
ಭಾರತೀಯರು ಆಂಗ್ಲ. ಭಾಷೆಯನ್ನು ಕದ್ದಾ ಯವಾಗಿ ಕಲಿಯಬೇಕಾಗಿತ್ತು. ಪರ 
4 ಕೀಯರು ಅವರ ಭಾಷೆಯನ್ನು ಭಾರತೀಯರ ಮೇಲೆ ಹೇರಿ ಭಾರತೀಯರಿಗೆಸಗುತ್ತಿ ದ್ರ 
' ಘೋರ ಅಪರಾಧವನ್ನು ಅರಿಯದೆ ವಿದ್ಯಾವಂತ ಭಾರತೀಯರೆಲ್ಲ ಆಂಗ್ಲ ಭಾಷೆಯ 
| i ಒಳೆಗಾದರು. ಪರಿಸ್ತಿತಿ ಹೀಗಿದ್ದು ದರಿಂದ ಕ್ರಿಯಾತ್ಮಕ ಬರವಣಿಗೆಗೆ 
ನ, ಮಾತೃಭಾಷೆಯನ್ನೆ € ಬಳಸಬೇಕೆನ್ನುವ ಪಂಡಿತರ ಕ್ಷಮೆಕೋರಬೇಕಾಗಿರಲಿಲ್ಲ ತೋರುದತ್‌. 
4 ಆದರೆ. ತನ್ನದೇ ಆದ ಪೌರಸ್ತೃ ಸಾಹಿತ್ಯ ಸಂಸ್ಕ ತಿಗಳ ಹಿನ್ನೆಲೆ ಎಷ್ಟು ಅಮೂಲ್ಯವಾದದ್ದು 
| ' ಎಂಬುದನ್ನೂ ತಾನು ಚಿಕ ಂದಿನಲ್ಲೇ ಕಲಿತ ಫ್ರೆಂಚ್‌ ಹಾಗೂ ಇಂಗ್ಲಿಷ್‌ ಭಾಷಾ ಸಾಹಿತ್ಯ 
ಕ ಗಳೊಂದಿಗೆ ಇದನ್ನು ಸಮನ್ವ ಯಗೊಳಿಸುವುದು ಎಷ್ಟು ಅವಶ್ಯ ವೆಂಬುದನ್ನೂ ಅರಿಯಲು 
ಅವಳು ತಡಮಾಡಲಿಲ್ಲ. "ತನ್ನ ತಂದೆಯ ಸಹಾಯದಿಂದ ತಾನೂ ಬೇಗನೆ ಸ ಸಂಸ್ಕೃತ 
ಭಾಷೆ ಸಾಹಿತ್ಯ ಗಳ ಅಧ್ಯ ಯನದಲ್ಲಿ ತೊಡಗಿದಳು. ಕಾಲಾವಕಾಶವಿದ್ದಿದ್ದರೆ ತೋರು, 


5 


ಜ್‌ ಯು 


ತರು ಅ ಗುಜ ಇಟು ಜೀ! 


ಸ್‌ 


ತನ್ನ ಕ್ರಿಯಾತ್ಮಕ ಬರವಣಿಗೆಯಲ್ಲಿ ಹೆಚ್ಚು ಹೆಚ್ಚು ಭಾರತೀಯಳಾಗುತ್ತಿದ್ದಳೆಂಬುದರಲ್ಲಿ ' 
ಸಂದೇಹವಿಲ್ಲ. ಆದರೆ ಪರದೇಶದಲ್ಲಿ ಚಿಗುರಿ ಇಲ್ಲಿಗೆ ಬಂದು ವಿಕಸಿತವಾಗುವುದರಲ್ಲಿದ್ದ ' 
ಈ ನವುರು ನಾಜೂಕಿನ ಗಾನದ ಕುಡಿಯನ್ನು ವಿಧಿ ಚಿಕ್ಕಂದಿನಲ್ಲೇ ಕೊಂಡೊಯ್ಯಿತು. ತ 
ಜೀವಿಸಿದ್ದ ಅಲ್ಪ ಕಾಲದಲ್ಲೇ ತನ್ನ ನಾಡಿನ ಭವ್ಯ ಪರಂಪರೆಯಿಂದ ತಾನು ಹೆಚ್ಚು ಹೆಚ್ಚು ' 
ಆಕರ್ಷಿತಳಾಗುತ್ತಿದ್ದಳೆಂಬುದಕ್ಕೆ ಸಾಕಷ್ಟು ನಿದರ್ಶನಗಳನ್ನು ಕೊಟ್ಟಿದ್ದಳು. ಅಲ್ಲದೆ ಕ್ರೈಸ್ತ ' 
ಧರ್ಮದಿಂದ ಹೊರಹೊಮ್ಮಿದ ಆಲೋಚನೆಗಳು, ಭಾವನೆಗಳು ಪರಕೀಯವಲ್ಲವೆಂದೂ 
ಯಾವ ಭಗವಂತನಿಗೆ ಯೆಹೂದ್ಯ, ಯೆಹೂದ್ಯೇತರ, ಬಂದಿ, ಮುಕ್ತ, ಆಂಗ್ಲ, ಬಂಗಾಳಿ ' 
ಮೊದಲಾದ ಭೇದ ಭಾವಗಳಿಲ್ಲವೊ ಆತನಿಗೆ ಅವು ಸೇರಿದ್ದೆಂದೂ ಅಭಿಪ್ರಾಯಪಟ್ಟಿದ್ದಳು. ' 
ತೋರುವನ್ನು ಸ್ಮರಿಸಿಕೊಂಡಾಗಲೆಲ್ಲ " ತೋರು ಬದುಕಿದ್ದರೆ ಹೇಗಾಗಬಲ್ಲವ 
ಛಾಗಿದ್ದಳು' ಎಂಬ ಭಾವನೆ ನಮ್ಮನ್ನು ಕಾಡಿಸದಿರಲಾರದು. ನಮ್ಮ ಈ ಸ್ಮರಣೆಯ ' 
ಹಿಂದಿರುವ ಭಾವನೆಯನ್ನು ತೋರುವೇ ತನ್ನ ಸಹೋದರಿ ಅರು ಕಾಲವಾದಾಗ ' 
ತಾನು ಬರೆದ ಪ್ರಸಿದ್ಧ ನುಡಿಗಳಲ್ಲಿ ಭವಿಷ್ಯವಾಣಿಯಾಗಿ ನುಡಿದಿದ್ದಳು. | 
" ನೋವನ್ನು ತೋಡಿಕೊಳ್ಳುವ ಮಾತು ಮತ್ತೆ ಬರೆಹದ ನಂಡಿಗಳಲ್ಲಿ 
ಬಲು ನೋವುಗೊಡುವಂಥವಿವು. ಹೀಗದಾಗಬಹುದಿತ್ತೆಂಬುಲಿ' 
ತೋರು ಕಾಲವಾದಾಗ ಅವಳಿಗೆ ಇಪ್ಪತ್ತೊಂದು ವರುಷ ಮಾತ್ರವೇ ಆಗಿದ್ದರೂ 
ವಿಮರ್ಶಕರೊಬ್ಬರು ಹೇಳಿರುವ ಮಾತುಗಳು ಅವಳಿಗೆ ಸಲ್ಲವು. “ಅವಳ ಬರಹ 
ಗಳೆಲ್ಲ ಆಂಗ್ಲ ಭಾಷೆಯಲ್ಲೋ ಇಲ್ಲವೆ ಫ್ರೆಂಚ್‌ ಭಾಷೆಯಲ್ಲೊ ಇರುವುದರಿಂದ ಈ 
ದ್ವಿಭಾಷತ್ವ ನಾವು ಅವಳನ್ನು ಅಪರಿಚಿತಳನ್ನಾಗಿ ಕಾಣಲು, ಪರಿತ್ಯಜಿಸಲು ಕಾರಣವಾಗಿ 
ಅವಳ ಜೀವನದ ದಾರುಣತೆಯನ್ನು ಮತ್ತಷ್ಟು ಹೆಚ್ಚಿಸಿವೆ. ಈ ವಿಸ್ಮೃತಿಯಿಂದ 
ಅವಳನ್ನು ರಕ್ಷಿಸಬೇಕಾದರೆ ರಕ್ಷಿಸಬೇಕು ನಿಜ- ಅವಳ ರಕ್ಷಕ ಎಚ್ಚರಿಕೆಯಿಂದಿರ 
ಬೇಕು. ಏಕೆಂದರೆ ಮಾತೃಭಾಷೆಯಿಂದ ಇಮ್ಮಡಿ ದೂರದಲ್ಲಿರುವ ಪರನೆಲೆಯನ್ನು 
ತೋರು ತಾನೆ ಆರಿಸಿಕೊಂಡಿದ್ದಳು.' ಇದಂ ಒಬ್ಬ ವಿಮರ್ಶಕರ ಮಾತು. 
ಆದರೆ ತೋರು ಎಂದೂ " ಪರಿತ್ಯಕ್ತಿ 'ಯಾಗಿಲ್ಲ. ಭಾರತದ ಪತ್ರಿಕೆಗಳಲ್ಲಿ ತೋರು 
ವನ್ನು ಸ್ಮರಿಸುವಷ್ಟು ಆಂಗ್ಲ ಭಾಷೆಯಲ್ಲಿ ಕೃತಿ ರಚಿಸಿದ ಬೇರೆ ಯಾರನ್ನೂ ಸ್ಮರಿಸು 
ವುದಿಲ್ಲ ಎನ್ನಬಹುದು. ಭಾರತದ ವ್ಯಕ್ತಿ ಸೂಚಿಯಲ್ಲಿ ತೋರು ಪ್ರತಿಷ್ಠಿತರಲ್ಲೊಬ್ಬ 
ಳಾಗಿದ್ದಾಳೆ. ಬಂಗಾಳಿ, ಫ್ರೆಂಚ್‌, ಇಂಗ್ಲಿಷ್‌ ಈ ಭಾಷೆಗಳಲ್ಲಿ ತೋರುವಿನ ಜೀವನ 
ಚರಿತ್ರೆಯನ್ನು ಬರೆದಿರುವವರೂ ವಿರಳವಲ್ಲ. ತೋರು ಕಾಲದ ಪರೀಕ್ಷೆಯಲ್ಲಿ ಜಯ 
ಗಳಿಸಿದ್ದಾಳೆ. ನೂರು ವರುಷಗಳಿಗಿಂತ ಹಿಂದೆ ಹುಟ್ಟಿದರೂ ಇಂದಿಗೂ ನೂರು ವರುಷ ' 
ಗಳಿಗಿಂತ ಬಹುಮಟ್ಟಿಗೆ ಜೀವಂತವಾಗಿದ್ದಾಳೆ. ಕಾಲವನ್ನು ಮೀರಿನಿಂತು ಶ್ರೇಷ್ಠ ಲೇಖಕ . 
ಳೆನಿಸಿದ್ದಾಳೆ. 
ಉಳಿಸಿ ಹೋಗಿರುವಷ್ಟರಲ್ಲೇ ಇಷ್ಟೊಂದು ಜನಪ್ರಿಯತೆಯನ್ನು ಗಳಿಸಿರುವ ತೋರು 
ಬದುಕಿ ಉಳಿದಿದ್ದರೆ ಇನ್ನೆಷ್ಟು ಮಹತ್ವವನ್ನು ಪಡೆಯುತ್ತಿದ್ದಳೊ ಎಂದು ಯಾರಾದರೂ 
ಯೋಚಿಸಬಹುದು. ಅಥವಾ ಅವಳ ಪ್ರತಿಭೆ ಪಾಂಡಿತ್ಯ ಕ್ಷೀಣಿಸಿ ಹೋಗುತ್ತಿತ್ತೊ? 
ಅವಳದ್ದು ಅಲ್ಪಕಾಲದಲ್ಲಿಯೇ ನಂದಿಹೋದ ಪ್ರತಿಭಾ ಜ್ಯೋತಿಯೊ? ಇಲ್ಲವೆ ಬದುಕಿ ' 
6 


ಉಳಿದಿದ್ದರೆ ಬರವಣಿಗೆಯಲ್ಲಿ ಅಂದಿನವರೆಗೂ ಪ್ರಕಟಗೊಂಡ ಯೌವನದ ನವಚೇತನ 
ನಶಿಸಿಹೋಗುತ್ತಿತ್ತೊ? ಈಗಿರುವಂತೆ ಅವಳ ಬರವಣಿಗೆ ಸ್ವಲ್ಪವೇ ಇರಂವುದರಿಂದ, 
ಹೆಚ್ಚು ಬರೆಯಲು ಅವಳು ಬದುಕಿ ಉಳಿಯಲಿಲ್ಲವಾದ್ದರಿಂದ ಅವಳನ್ನು ಅತ್ಯಂತ ಶ್ರೇಷ್ಠ 
ಬರಹಗಾರರಲ್ಲಿ ಒಬ್ಬಳೆಂದು ಹೇಳಲಾಗುವುದಿಲ್ಲ. ತೋರುವಿನ ವ್ಯಕ್ತಿತ್ವವನ್ನಾಗಲಿ 
ಬರವಣಿಗೆಯನ್ನಾಗಲಿ ವಿಮರ್ಶಿಸಿದಾಗ ಅವಳ ಇಡೀ ಜೀವನವನ್ನು, ಆ ಜೀವನದ 
ಅಲ್ಪಾವಧಿಯನ್ನು ಅಲ್ಲಿನ ನೋವು ನಲಿವನ್ನು, ಕಾವ್ಯ ಪ್ರತಿಭೆಯನ್ನು ಪಾಂಡಿತ್ಯವನ್ನು 
ಕುರಿತು ಯಾವಾಗಲೂ ಯೋಚಿಸುತ್ತೇವೆ. ನಮ್ಮ ಮೌಲ್ಯಮಾಪನಕ್ಕೆ ತೋರುವಿನ 
ಪತ್ರಗಳೂ ಅವಳ ಸ್ನೇಹ ಸಂಪತ್ತು ಇವೂ ಸಹಾಯಮಾಡುತ್ತವೆ. ಅವಳ ಜೀವನ 
ವನ್ನೂ ಸಾಹಿತ್ಯ ಸೃಷ್ಟಿಯನ್ನೂ ಬೇರ್ಪಡಿಸಿ ನೋಡಲಾಗುವುದಿಲ್ಲ. ಅವಳ ಕವನ 
ಗಳನ್ನು ಅವಳ ಬದುಕಿನ ಒಂದು ಭಾಗವೆಂದು ಪರಿಗಣಿಸದಿದ್ದಲ್ಲಿ ಆ ಕವನಗಳು ಮಾತ್ರವೇ 
ಕಾಲನ ಪರೀಕ್ಷೆಯಲ್ಲಿ ಜಯಗಳಿಸುತ್ತಿರಲಿಲ್ಲವೇನೊ. ಆದರೆ ಅವಳ ಜೀವನ, ಕಾವ್ಯ 
ಸಂಪತ್ತು ಇವೆರಡೂ ಒಟ್ಟುಗೂಡಿ ಅಸಾಧಾರಣ ಪ್ರತಿಭೆಯ ಯುವತಿಯೊಬ್ಬಳನ್ನು 
ಪರಿಚಯ ಮಾಡಿಕೊಡುತ್ತವೆ. ವಿಲ್‌ಫ್ರೆಡ್‌ ಓವನ್‌ ಕಾವ್ಯವನ್ನು ಕುರಿತು ಹೇಳಿರುವ 
ಮಾತನ್ನು ತೋರುವಿನ ಕಾವ್ಯಕ್ಕೂ ಅನ್ವಯಿಸಿ ತೋರುವಿನ ಜೀವನದ ಕನಿಕರದ 
ಕಥೆಯಲ್ಲಿಯೇ ಇದೆ ಅವಳ ಕಾವ್ಯಧಾರೆ ಎಂದುಕೊಳ್ಳಬಹುದು. 

ಅವಳ ಕರುಣಾಜನಕ ಜೀವನದೊಂದಿಗೆ ನಿಕಟ ಸಂಪರ್ಕ ಹೊಂದಿರುವದರಿಂದಲೇ 
ಅವಳ ಕಾವ್ಯ ಮೆಚ್ಚುಗೆಗೆ ಪಾತ್ರವಾಗಿದೆ ಎನ್ನುವ ವಿಮರ್ಶಕರೂ ಉಂಟು. ತೋರು 
ಎನ ಜೀವನದಲ್ಲಿ ಸೌಂದರ್ಯ, ದುರಂತ ಇವೆರಡೂ ಮಾರಕವಾಗಿ ಸಂಘರ್ಶಿಸಿದವು. 
ಅವಳ ಕಾವ್ಯವನ್ನು ಕುರಿತು ವಿಚಾರ ಮಾಡುವಾಗ ಅವಳ ಕಾವ್ಯವನ್ನು ಕುರಿತಾದ 
ಮೆಚ್ಚು ಗೆಗೂ ಸಿ. ಎಸ್‌. ಲೀವಿಸ್‌ ಹೇಳಿರುವಂಥ "ಕವಿ ಮೆಚ್ಚು ಗೆ'ಗೂ ಮಧ್ಯೆ ಗೆರೆ 
ಯೆಳೆಯುವುದು ಕಷ್ಟ. ಎಮಿಲಿ ಬ್ರಾಂಟೆಯ ಕವನಗಳನ್ನೂ ಅವಳ ಕಾದಂಬರಿ 
" ಉದರಿಂಗ್‌ ಹೈಟ್ಸ್‌ ' ಅನ್ನೂ ಓದಿದಾಗ ನಾವು ಅನೇಕ ರೀತಿಯಲ್ಲಿ ಯೋಚಿಸ 
ಲಾರಂಭಿಸುತ್ತೇವೆ. ಹೇಗಾಗಬಹುದಾಗಿತ್ತು, ಹೀಗಾಗಬಹುದಾಗಿತ್ತೆ ಎಂಬಿವೇ ಪ್ರಶ್ನೆ 
ಗಳು ಎದ್ದು ನಾವು ಮುಗ್ಬರಾಗುತ್ತೇವೆ, ಖನ್ನರೂ ಆಗುತ್ತೇವೆ. ತೋರುವಿನ ಬಗ್ಗೆಯೂ 
ಇದೇ ರೀತಿಯಾಗುತ್ತದೆ. ತೋರು ಒಮ್ಮೆ ಒಂದು ಕವನವನ್ನು ಓದಿದಳು. ಅವಳೇ 
ಬರೆಯಬಹುದಾಗಿದಂಥ ಕವನ ಅದು. ಅದನ್ನು ಓದಿ ಅವಳು ಭಾಷಾಂತರಿಸಿದಾಗ 
ಭಾಷಾಂತರ ಹೊಯ್ದಾಡುವಂತೆ ಕಂಡರೂ ಸ್ಫುಟವಾಗಿ ಬಂದಿತ್ತಾ. 


“ನನ್ನ ಅಂತಃಪ್ರೇರಣೆ' ಎಂಬ ಕವನವದು. 


“ಭುವಿಯ ಮೇಲಿನ ಭಿಕಾರಿ 

ರೋಗಿ ಕುರೂಪಿ ಕುಬ್ಬೆ 

ಹುಟ್ಟಿನಿಂದಲೇ ಶಾಪಗ್ರಸ್ತೆ 

ಎಲ್ಲರಿಂದಲೂ ಪರಿತ್ಯಕ್ತಿ ! 

ತುಟಿಬಿರಿದು ಹೊರಟಿತೊಂದು. ಕೂಗು 
7 


ಬೇಗುದಿಯ ನೋವು 

ಹಾಡು ಹಾಡೆಂದ ದೇವ 
ಕೂಗಿಗುತ್ತರವಾಗಿ 

ಹಾಡು, ಅಯ್ಯೋ ಪಾಪ ಮಗು 
ಹಾಡೆಂದ ದೇವ ನನಗೆ ಹತ್ತಿರವಾಗಿ, 


ನೋವು, ನರಳಾಟ, ಕಣ್ಣಿಗೆ ಕಾಣದ ವಿಧಿಯಾಟದ ಕಪ್ಪು ಛಾಯೆ ಇವು ತೋರುವನ್ನೂ 3 
ನೆರಳಿನಂತೆ ಹಿಂಬಾಲಿಸುವ ಒಡನಾಡಿಗಳಾಗಿದ್ದವು. ಈ ಮಾತುಗಳನ್ನು ಹೇಳಿರುವಂಥ ' 
ವಿಮರ್ಶಕರೇ ` ಕಾವ್ಯವೇ ಪ್ರಮಾಣ ನಿಜ. ಆದರೆ ಕವಿಯೂ ನಮ್ಮ ಗಮನ ಸೆಳೆಯು ' 
ತ್ತಾಳೆ, ಎಂದಿದ್ದಾರೆ.' 4 
ತೋರು ಭಾಷಾ ವಿದುಷಿಯಾಗಿದ್ದಳು. ಮೂರು ಭಾಷೆಗಳನ್ನು ಕಲಿತು ಒಂದರಿಂದ * 
ಇನ್ನೊಂದಕ್ಕೆ ಭಾಷಾಂತರಿಸಿ ಪವಾಡವನ್ನೇ ಮಾಡಿದಳಿನ್ನಬಹುದು. ಫ್ರೆಂಚ್‌ ಹಾಗೂ ' 
ಇಂಗ್ಲಿಷ್‌ ಭಾಷೆಗಳಲ್ಲಿ ಪಾಂಡಿತ್ಯವನ್ನೂ ಪ್ರಭುತ್ವವನ್ನೂ ಗಳಿಸಿದ ಮೇಲೆ ಸಂಸ್ಕೃತ ' 
ಭಾಷೆ ಸಾಹಿತ್ಯಗಳ ಅಧ್ಯಯನವನ್ನು ಆರಂಭಿಸಿದಳು. ಕೇವಲ ಹತ್ತೇ ತಿಂಗಳಲ್ಲಿ ಸಂಸ್ಕೃತ ' 

ವನ್ನು ಓದಲು ಭಾಷಾಂತರಿಸಲು ಕಲಿತಳು. ಭಾರತೀಯ ಪ್ರಾಚೀನ ಸಾಹಿತ್ಯವನ್ನು 

ಆಳವಾಗಿ ಅಭ್ಯಾಸಮಾಡಬೇಕೆಂದು ತಾನು ಕೈಗೊಂಡ ನಿರ್ಧಾರದ ಬಗೆಗೆ ತನ್ನ ಆಂಗ್ಲ 
ಗೆಳತಿ ಮೇರಿ ಮಾರ್ಟಿನಳಿಗೆ ಕಾಗದ ಬರೆದು ಹೀಗೆ ಹೇಳಿದಳು: “ಮಹೋನ್ನತ ಕಾವ್ಕ . 
ಗಳಾದ ರಾಮಾಯಣ, ಮಹಾಭಾರತಗಳನ್ನು ಮೂಲದಲ್ಲೇ ಓದಲು ನನಗೆ ತುಂಬ 
ಆಸೆ. ಕೇಂಬ್ರಿಡ್ಜ್‌ಗೆ ನಾನು ಮರಳಿ ಭೇಟಿ ಕೊಡುವ ವೇಳೆಗೆ ನಾನಂ ಸಂಸ್ಕೃತ ಪಂಡಿತೆಯೇ 
ಆಗಿರುತ್ತೇನೆ. ನಾನು ಮರಳಿ ಬರಲು ಎಷ್ಟೊಂದು ಹಾತೋರೆಯುತ್ತಿದ್ದೇನೊ.' ' 
ಪಾಶ್ಚಾತ್ಯ ಜಗತ್ತಿನ ಸ್ವತಂತ್ರ ಜೀವನಕ್ಕಾಗಿ ಹಂಬಲಿಸಿ ತೋರು ತನ್ನ ಅಭಿಲಾಷೆಯನ್ನು 
ಮೇಲಿಂದ ಮೇಲೆ ವ್ಯಕ್ತಪಡಿಸುತ್ತಿದಳಾದರೂ ಬೇಗ ಅವಳು ತನ್ನ ಭಾರತೀಯ ವಾತಾ ' 
ವರಣಕ್ಕೆ ಹಿಂದಿರುಗಂತ್ತಿದ್ದಳು. * ಬಂಗಾಳಿ ಬಲ್ಲವರಿಗೆ ಸಂಸ್ಕೃತವನ್ನು ಓದುವುದು ಅರ್ಥ ' 
ಮಾಡಿಕೊಳ್ಳುವುದು ಕಷ್ಟವಲ್ಲ.” ತೋರು ಬಂಗಾಳಿಯನ್ನು ನಿರರ್ಗಳವಾಗಿ ಮಾತನಾಡ ' 
ಬಲ್ಲವಳಾಗಿದ್ದಳೆಂಬುದಕ್ಕೆ ಇದು ಸಾಕ್ಷಿ. ಆದರೆ ಬಂಗಾಳಿ ಲಿಷಯಮೇಲೆ ಅವಳು ' 
ಪ್ರಭುತ್ವ ಪಡೆಯಲೇ ಇಲ್ಲ. ತೋರು ಬರೆದ ಒಂದು ಕಾಗದದಲ್ಲಿ ಅವಳ ಬರವಣಿಗೆ ' 
ಮಕ್ಕಳ ಬರವಣಿಗೆಯ ಹಾಗಿದೆ, ತಪ್ಪುಗಳೂ ಇವೆ. ತನ್ನ ಹೆಸರನ್ನೇ ತಪ್ಪಾಗಿ ಬರೆ ' 
ದಿದ್ದಾಳೆ ಅವಳು. 3 
1875 ರ ಡಿಸೆಂಬರ್‌ ಮಾಹೆಯಲ್ಲಷ್ಟೇ ಸಂಸ್ಕೃತವನ್ನು ಕಲಿಯಲು ಮೊದಲು 4 
ಮಾಡಿದರೂ 1876 ರ ಸೆಪ್ಟೆಂಬರ್‌ ತಿಂಗಳ ಹೊತ್ತಿಗಾಗಲೇ ತೋರು ಮೇರಿಗೆ ಬರೆದ ' 
ಪತ್ರವೊಂದರಲ್ಲಿ ಹೇಳಿರುವ ಮಾತು ಆಶ್ಚರ್ಯವನ್ನುಂಟುಮಾಡುತ್ತದೆ. " ಈಸಲ ' 
ಇನ್ನೊಂದು ಗೊಂಚಲನ್ನು ಕಟ್ಟಿ ತರುತ್ತೇನೆ ಎಂದು ಕೊಂಡಿದ್ದೇನೆ. ಈ ಗೊಂಚಲಾದರೊ 3 
ಫ್ರೆಂಚ್‌ ಹೊಲಗಳಲ್ಲಿ ಕಟ್ಟಿದ್ದಲ್ಲ. ಇದು ಸಂಸ್ಕೃತ ಭೂವಿಂಯ ಫಲ. ನಾನು ಇನ್ನೂ ' 
ಈಗ ಎರಡು ತೆನೆಗಳನ್ನು ವಕಾತ್ರ ಸಂಗ್ರಹಿಸಿದ್ದೇನೆ.' 
8 


f 
A 
[ns 


x ಹಿಂದುಸ್ಥಾ ನದ ಲಾವಣಿಗಳು ಹಾಗೂ ಪುರಾಣ ಕಥೆಗಳು' ಅವಳ ಮರಣಾನಂತರ 
1878 ರಲ್ಲಿ ಪ್ರಕಟವಾಯಿತು. ತೋರುವಿನ ದೃಷ್ಟಿಪಥದಲ್ಲಾದ ಬದಲಾವಣೆ ಇಲ್ಲಿ 
ಸ್ಪಷ್ಟವಾಗಿದೆ. ಫ್ರೆಂಚ್‌ ಹಾಗೂ ಇಂಗ್ಲಿಷ್‌ ಬಗೆಗಿದ್ದ ಒಲವು ಸಂಸ್ಕೃತದ ಕಡೆ ವಾಲಿದೆ. 
ತೋರು ಭಾರತದಲ್ಲಿ ಹೆಚ್ಚು ತಲ್ಲೀನಳಾಗಿದ್ದಾಳೆ. ಅವಳ ಕೃತಿಗಳಲ್ಲಿ ಅತ್ಯಂತ ಪರಿಪಕ್ವ 
ವಾದದ್ದು " ಲಾವಣಿಗಳು '. ಕೃತಿಯ ವಸ್ತು ಭಾರತೀಯ. ಈ ಕೃತಿಯಲ್ಲಿ ಅವಳು ತನ್ನ 
ಹಿರಿಮೆಯನ್ನು ತೋರಿಸಿದ್ದಾಳೆ. ತೋರು ಇಲ್ಲಿ ಐರೋಪ್ಯ ಸಾಹಿತ್ಯದೊಡನೆ ಧೀರೋ 
ದಾತ್ತವಾಗಿ ಸ್ಪರ್ಧಿಸಿ ವಿಫಲಳಾಗಿಲ್ಲ. ಆದರೆ ಸ್ಫೂರ್ತಿಗಾಗಿ ತನ್ನ ನಾಡಿನ ಕಡೆಗೆ ತಿರುಗಿ 
ದ್ದಾಳೆ. `ಪ್ರಹ್ಲಾದ' ಹಾಗೂ " ಸಾವಿತ್ರಿ” ಈ ಕಥೆಗಳಲ್ಲಿ ಏಷ್ಯದ ಅಂತಃ ಪ್ರಜ್ಞೆಯನ್ನು 
ತೋರು ಒಳಹೊಕ್ಕು ನೋಡಿ ಪರಿಚಯಮಾಡಿಕೊಟ್ಟಿರುವಂತೆ ಯಾವ ಆಧುನಿಕ 
ಪೌರ್ವಾತ್ಕನೂ ಮಾಡಿಲ್ಲ. " ಜೋಗಧ್ಯಉಮ ' ಎಂಬ ಕಾಲ್ಪನಿಕ ಧಾರ್ಮಿಕ ಲಾವಣಿಯೂ 
ಅಷ್ಟೆ. ಈ ಕಥೆಗಳನ್ನು ಓದಿದಾಗ ತೋರು ತನ್ನ ಮಾತೃ ಜನಾಂಗದ ಯಾವ ಹಾಡು 
ಗಳನ್ನು ಕೇಳಿ ಆನಂದಬಾಷ್ಪ ಸುರಿಸುತ್ತಿದ್ದಳೊ ಅವನ್ನು ತನಗೆ ತಾನೆ ಹೇಳಿಕೊಳ್ಳುತ್ತಿರು 
ವಂತೆ ಕಾಣುತ್ತದೆ. ತೋರುವಿನ “ಹಿಂದೂ ಗುಣಗಳನ್ನು ಕುರಿತು ವಿಮರ್ಶಕರು 
ಮತ್ತೆ ಮತ್ತೆ ಬರೆದಿದ್ದಾರೆ. " ಸಂಸ್ಕೃತಿಯ ಬೆಳವಣಿಗೆಯಲ್ಲಿ ಒಂದು ಮೈಲುಗಲ್ಲು ತ್ಯ 
ಎಂದು ಅವಳನ್ನು ಹೊಗಳಿದ್ದಾರೆ. 

ತೋರು ತರುಣ ಪ್ರತಿಭಾನ್ವಿತೆ. ಇಂಗ್ಲೆಂಡ್‌ ಫ್ರಾನ್ಸ್‌ ದೇಶಗಳ ಪ್ರೇಮಿ. ಈ 
ಎರಡು ದೇಶಭಾಷೆಗಳಲ್ಲೂ ಪ್ರವೀಣೆ. ಆದರೆ ತನ್ನ ಪ್ರತಿಮಾವಿಧಾನದಲ್ಲಿ, ಯೋಚನಾ 
ಲಹರಿಯಲ್ಲಿ ವ್ಯಕ್ತಿತ್ವದಲ್ಲಿ ಮೂಲತಃ ಭಾರತೀಯಳು. ಭಾರತವನ್ನು ಬಿಟ್ಟರೆ ಅವಳಿಗೆ 
ಪ್ರಿಯವಾದ ದೇಶ ಫ್ರಾನ್ಸ್‌. ಇಂಗ್ಲೆಂಡಿನಲ್ಲಿ ಮಹಿಳೆಯರಿಗೆ ಭಾರತದಲ್ಲಿದ್ದ 
ಸ್ವಾತಂತ್ರ್ಯಕ್ಕಿಂತ ಹೆಚ್ಚಿನ ಸ್ವಾತಂತ್ರ್ಯವಿದ್ದುದರಿಂದ ಅಲ್ಲಿ ನೆಲೆಸಲು ಬಯಸಿದಳು. 
ಹತ್ತೊಂಬತ್ತನೆಯ ಶತಮಾನದ ಮಧ್ಯಭಾಗದಲ್ಲಿ ಬಂಗಾಳದ ಮಹಿಳೆಯರಲ್ಲನೇಕರು 
"ಪರದಾ' ಪದ್ಧತಿಯನ್ನು ಅನುಸರಿಸುತ್ತಿದ್ದರು. ತಾನು ವಿದೇಶದಲ್ಲಿದ್ದಾಗ ಯಾವ 

ಸ್ವಾತಂತ್ರ್ಯವನ್ನು ಕಂಡು ಮೆಚ್ಚಿದ್ದಳೊ ಆ ಸ್ವತಂತ್ರ ವಾತಾವರಣಕ್ಕೆ ಈ ಪರದಾ 
ಪದ್ಧತಿ ಅಡ್ಡಿ ಎಂದು ತೋರು ಮನಗಂಡಳು. ತೋರು ಅಂತರರಾಷ್ಟ್ರೀಯ ಪ್ರಪಂಚ 
ದೊಳಗೆ ಹಾಸುಹೊಕ್ಕಾಗಿ ಸೇರಿ ತನ್ನ ಹಿಂದೂ ಹಿನ್ನೆಲೆಯೊಂದಿಗೆ ಕೈಸ್ತ ಧರ್ಮವನ್ನು 
ಸಮನ್ವಯಗೊಳಿಸಿದಳು. ಇದು ಬಹುಶಃ ಅವಳ ಅತ್ಯಂತ ಹಿರಿಯ ಸಾಧನೆ. ಆದರೆ 
ನಮಗಾದರೊ ಗಾಸ್‌ ಹೇಳಿರುವಂತೆ " ಅವಳ ಬಾಲಿಶ ವಿಷಯಗಳೊಂದಿಗೆ ವಿಷ್ಣು ಶಿವ 
ಇವರಲ್ಲಿಯ ನಂಬಿಕೆಯೂ ಬದಿಗೊತ್ತಲ್ಪಟ್ಟು ಅದಕ್ಕಿಂತ ಪರಿಶುದ್ಧವಾದ ನಂಬಿಕೆ 
ಯೊಂದು ಅವಳಲ್ಲಿ ಮೂಡಿತು ' ಎಂದೆನಿಸುವುದಿಲ್ಲ. ತನಗೆ ವೈಯಕ್ತಿಕವಾಗಿ ಹೆಚ್ಚು ತೃಪ್ತಿ 
ಯನ್ನು ಕೊಡುವ ಒಂದು ಧರ್ಮವನ್ನು ತಾನು ಮೈಗೂಡಿಸಿಕೊಂಡೆನೆಂದು ಅವಳಿಗೆ ಎನಿಸಿ 
ದರೂ ಅವಳೆಂದೂ ವಿಷ್ಣು ಶಿವ ಇವರನ್ನು ಬಾಲಿಶ ವಸ್ತುಗಳೆಂದಾಗಲಿ, ವಿಷಯವೆಂದಾ 
ಗಲಿ ಪರಿಗಣಿಸಲಿಲ್ಲ. ಹಿಂದೂ ದೇವತೆಗಳು, ನಾಯಕ ನಾಯಕಿಯರು ಇವರ ಬಗ್ಗೆ ತೋರು 
ವಿಗೆ ಆಳವಾದ ಗೌರವವಿದ್ದುದರಿಂದಲೇ ಅವಳು ಹಿಂದೂ ಪುರಾಣಗಳತ್ತ ಒಲವಿನಿಂದ 
ತಿರುಗಿದಳು. ತೋರುವಿನ ಬಗ್ಗೆ ಬರೆದ ಪರಿಚಯಾತ್ಮಕ ಸ್ಮರಣ ಲೇಖನದಲ್ಲಿ ಗಾಸ್‌ 


9 


ತಾನೇ “ತೋರುವಿನ ಲಾವಣಿಗಳಲ್ಲಿ ವೇದ ಗಾಂಭೀರ್ಯವಿದೆ, ಮನೋಧರ್ಮದಲ್ಲಿ 
ಸರಳತೆಯಿದೆ. ಇವುಗಳಲ್ಲಿ ಸಣ್ಣತನವಾಗಲಿ, ಅಲ್ಪತೆಯಾಗಲಿ ಇಲ್ಲ' ಎಂದಿದ್ದಾನೆ. " 
ವೇದಗಳಲ್ಲಿನ ಪ್ರಾಚೀನ ದೇವತೆಗಳ ಬಗೆಗೂ ಅವಳು ಆಸಕ್ತಿ ಹೊಂದಿದ್ದಳು. 

ತೋರು ಫ್ರಾನ್ಸ್‌ ಹಾಗೂ ಇಂಗ್ಲೆಂಡ್‌ ದೇಶಗಳ ಸಂಸ್ಕೃತಿಯೊಂದಿಗೆ ಭಾರತೀಯ 
ಸಂಸ್ಕೃತಿಯನ್ನು ವಿಲೀನಗೊಳಿಸಿದ್ದಳು. ' ತನ್ನ ಸ್ವಯಂ ಪ್ರತಿಭೆಯಿಂದ ಇಂಗ್ಲೆಂಡಿನ 
ಮಹಾಕವಿ ಸಮೂಹದಲ್ಲಿ ಸ್ಥಾನಪಡೆವ ಹಕ್ಕು ಗಳಿಸಿದಳು.' ಅವಳ ಕುಶಲ ಕಲೆಗಾರಿಕೆ 
ಆದ್ಭುತವಾಗಿತ್ತಲ್ಲದೆ ಇಡೀ ವಿಶ್ವ ದೇವರ ಕುಟುಂಬ ಎಂಬುದನ್ನು ವಿಶ್ವಕ್ಕೆ ತೋರಿಸಿದಳು. 

ಫ್ರೆಂಚ್‌ ಬರಹಗಾರ ಹಾಗೂ ವಿಮರ್ಶಕ ಜೇಮ್ಸ್‌ ಡಾರ್‌ಮೆಸ್‌ಟೆಟರ್‌ 
ಹೀಗೆ ಹೇಳಿದ್ದಾನೆ, "ಬಂಗಾಳದ ಈ ಕುವರಿ ಅಸಾಧಾರಣ ಪ್ರತಿಭಾನ್ವಿತೆ. ಹುಟ್ಟಿ 
ನಿಂದ ಸಂಪ್ರದಾಯದಿಂದ ಹಿಂದು. ವಿದ್ಯಾಭ್ಯಾಸದಿಂದ ಅಂಗ್ಲಳು. ಅಂತರಂಗದಲ್ಲಿ 
ಫ್ರೆಂಚ್‌, ಆಂಗ್ಲ ಭಾಷೆಯಲ್ಲಿ ಕವಿ. ಫ್ರೆಂಚ್‌ ಭಾಷೆಯಲ್ಲಿ ಕಾದಂಬರಿಗಾರ್ತಿ. ತನ್ನ 
ಹದಿನೆಂಟನೆಯ ವಯಸ್ಸಿಗೇ ಆಂಗ್ಲ ಕಾವ್ಯದ ಮೂಲಕ ಭಾರತಕ್ಕೆ ಫ್ರೆಂಚ್‌ ಕವಿಗಳ 
ಪರಿಚಯ ಮಾಡಿಕೊಟ್ಟಳು. ಮೂರು ದೇಶಗಳ ಸಂಪ್ರದಾಯ, ಅಂತರಾತ್ಮಗಳ 
ಸಮನ್ವಯ ಅವಳು. ಅವಳ ಮೇಧಾಶಕ್ತಿ ಸಂಪೂರ್ಣವಾಗಿ ಅರಳಿ ಅವಳ ಪ್ರತಿಭೆಯ 
ಅರುಣೋದಯವಾಗಬೇಕಾದ ಕಾಲದಲ್ಲಿ ತನ್ನ ಇಪ್ಪತ್ತನೆಯ ವಯಸ್ಸಿನಲ್ಲೇ ಕಾಲವಾದ 
ಈಕೆ ಸಾಹಿತ್ಯ ಚರಿತ್ರೆಯಲ್ಲೇ ಅನುಪಮ ವ್ಯಕ್ತಿ.' 


೨. ಬಂಗಾಳದ ಹಿನ್ನೆಲೆ 


ಬ್ರಿಟಿಷರು ಬಂಗಾಳವನ್ನು ಗೆದ್ದಾಗ ನಿರೀಕ್ಷಿಸಿದಷ್ಟು ಮಟ್ಟಿನ ವಿರೋಧವನ್ನು 
ಜನ ವ್ಯಕ್ತಪಡಿಸಲಿಲ್ಲ. ಈ ವಿಜಯದ ಪರೋಕ್ಷ ಫಲವೆಂದರೆ ಭಾವನೆಗಳಲ್ಲೂ 
ಆದರ್ಶಗಳಲ್ಲೂ ಉಂಟಾದ ಕ್ರಾಂತಿ. ಬಂಗಾಳ ಬ್ರಿಟನ್‌ ಇವು ಒಂದುಗೂಡಿದ್ದರಿಂದ 
ಅನೇಕ ಬಂಗಾಳಿಗಳಿಗೆ ನಿದ್ರಿಸುತ್ತಿದ್ದ ಭಾರತವನ್ನು ಎಚ್ಚರಗೊಳಿಸಲು ವಿದೇಶದಿಂದ ' 
ಪ್ರಭಾವಿತವಾದ ನವೋದಯವಾದರೂ ಆಗಲೇಬೇಕೆನಿಸಿತು. ಅಮೆರಿಕದ ಸ್ವಾತಂತ್ರ್ಯ ' 
ಸಂಗ್ರಾಮ, ತೋರುವಿನ ಭಾವನೆಗಳ ಮೇಲೂ ಬರವಣಿಗೆಯ ಮೇಲೂ ' 
ಅಸಾಧಾರಣ ಪ್ರಭಾವ ಬೀರಿದ ಫ್ರಾನ್ಸಿನ ಮಹಾಕ್ರಾಂತಿ, ವಿಜ್ಞಾನದ ಮುನ್ನಡೆ, 
ಭಾರತೀಯರಿಗೆ ಒಮ್ಮೆಗೇ ಪರಿಚಯವಾದ ಆಂಗ್ಲ ಹಾಗೂ ಫ್ರೆಂಚ್‌ ಸಾಹಿತ್ಯಗಳ 
ಶ್ರೀಮಂತ ಪರಂಪರೆ, ವಾಸ್ತವಾಂಶಗಳನ್ನೂ ಗೋಚರಸಾಧ್ಯ ವಿಷಯಗಳನ್ನೂ ಮಾತ್ರ 
ಅಂಗೀಕರಿಸುವ .ಪ್ರಮಾಣವಾದ, ಡಾರ್ವಿನ್‌ ತತ್ವ, ಪ್ರಯೋಜಕತಾವಾದ, ವಿಕ್ಟೋರಿ 
ಯನ್‌ ಜೀವನದ ಅಸಾಮಾನ್ಯ ಬೌದ್ಧಿಕತೆ, ಅದರ ಸುಧಾರಕತೆಯ ಸೊಗಸು ಇವೆಲ್ಲವೂ 


10 


ಭಾರತದ ಮೇಲೂ ಅದರಲ್ಲೂ ಬಂಗಾಳದ ಮೇಲೂ ನೇರವಾದ ಪ್ರಭಾವವನ್ನು 
ಬೀರಿದವು. 

“ಆಧುನಿಕ ಭಾರತದ ತಂದೆ” ಎನಿಸಿ ಪ್ರೇರಕ ಶಕ್ತಿ ಯಾಗಿದ್ರ ರಾಜಾರಾಮ್‌ 
ಮೋಹನ್‌ರಾಯ ತನಗೆ ಯೂರೋಪಿನೊಡನಿದ್ರ ಸಂಪರ್ಕದ ಸಹಾಯದಿಂದ, 
ಭಾರತದ ಮೇಲಿದ್ದ ಅಪಾರ ಮಮತೆಯ ಬಲದಿಂದ ನಾಡಿನಲ್ಲಿ ನವ ಚೇತನವನ್ನು 
ತುಂಬಿದನು. ಅಲ್ಲದೆ ಸಾಹಿತ್ಯದಲ್ಲಿ ಪಾಶ್ಚಾತ್ಯ ಪೌರ್ವಾತ್ಯಗಳನ್ನು ಸಮ್ಮಿಳನಗೊಳಿಸುವ 
ಒಂದು ಹೊಸ ಜಾಡನ್ನೇ ಆರಂಭಿಸಿದನು. ಆತನ ಸಾಮಾಜಿಕ ಹಾಗೂ ಧಾರ್ಮಿಕ 
ಸುಧಾರಣೆಗಳು, ಮಹಿಳೆಯರಿಗೆ ಆಗುತ್ತಿದ್ದ ಅನ್ಯಾಯದ ಬಗ್ಗೆ ಆತಂಕ, ಪಾಶ್ಚಾತ್ಯ 
ದೇಶಗಳಲ್ಲಿನ ಸಾ ಿತಂತ್ರ್ಯ ವಿಕಸನ ಚಟುವಟಿಕೆಗಳ "ಬಗ್ಗೆ ಇದ್ದ. ಆಸ್ಥೆ ಇವು ಭಾಷಾನ 
ಮೇಲೆ ನೇರಪರಿಣಾಮ "ಬೀರಿದವು. ಈತ ಫ್ರಾನ್ಸಿನ ಸ ಸ್ವಾತಂತ್ರ್ಯ ಧ್ವಜವನ್ನು ಕಂಡು 
ಹಿರಿ ಹಿರಿ ಹಿಗ್ಗಿ ಎಷ್ಟೆತ್ತರ ಹಾರಿದನೆಂದರೆ ಬಿದ್ದು ಕಾಲಸಿಸನರಿದು ಕೊಂಡನೆಂದು 
ಹೇಳುತ್ತಾರೆ. "ಈತ ನಮ್ಮ ದೇಶದಲ್ಲಾದ ಧಾರ್ಮಿಕ ಹಾಗೂ ಸಾಹಿತಿಕ ಸುಧಾರಣೆಗೆ 
ನಾಂದಿ ಹಾಡಿದ. 3 ೫೦00ದ ಬೌದ್ದಿಕ, ಧಾರ್ಮಿಕ, ಸಾಮಾಜಿಕ ರಂಗಗಳಲ್ಲಾದ 
ನವೋದಯಕ್ಕೆ ಕೇಂದ್ರಬಿಂದುವಾಗಿದ್ದ. 

1817 ರಲ್ಲಿ ಬಂಗಾಳದ ಹಲವು ಸುಧಾರಕರೂ ದಾನಿಗಳೂ ಒಟ್ಟುಗೂಡಿ ತಮ್ಮ 
ಆಂಗ್ಲ ಹಿತಚಿಂತಕರ ಸಹಾಯದಿಂದ ಹಿಂದೂ ಕಾಲೇಜನ್ನು ಸ್ಥಾಪಿಸಿದರು. ನೂರು 
ವಿದ್ಯಾರ್ಥಿಗಳಿದ್ದ ಈ ಕಾಲೇಜು ಪ್ರಥಮ ಆಂಗ್ಲೊ--ಬಂಗಾಳಿ ಸಂಸ್ಥೆ, ಬಂಗಾಳದ 
ಪುನರುತ್ಥಾ ನಕ್ಕೆ ತಮ್ಮ ಜೀವನವನ್ನೆ ಧಾರೆಯೆರದ ಪಾದ್ರಿಗಳಾದ ಕ್ಯಾರಿ, ವಾರ್ನ್‌, 
ಮಾರ್ಷ್‌ಮನ್‌ ಇವರಿಂದ ಮರುವರುಷ ಸಿರಾಮ್‌ಪೋರ್‌ಕಾಲೇಜು ಆರಂಭವಾಯಿತು. 
ಡಾ। ಡಫ್‌ ಇದರ ಪ್ರಥಮ ಪ್ರಿನ್ಸಿಪಾಲರು. ಅನಂತರ ಡೇವಿಡ್‌ ಲೆಸ್ಟರ್‌ 
ರಿಚರ್ಡ್‌ ಸನ್‌ ಈ ಮುಖ್ಯ ಹುದೆಗೆ ಬಂದರು. ಕ್ಯಾರಿ ದತ್‌ಮನೆತನದ ಹಿರಿಯರೂ 
ತೋರುವಿನ ಮುತ್ತಜ್ಜನೂ ಆದ ನೀಲಮಣಿ ದತ್ತ ಅವರ ಆಪ್ತ ಸ್ನೇಹಿತ. ನೀಲಮಣಿ 
ದತ್ತ ಬಂಗಾಳದಲ್ಲಿ ಬ್ರಿಟಿಷ್‌ ರಾಜ್ಯದ ಸ್ಥಾಪನೆಯಾದ ತರುವಾಯದ ಅಂದರೆ 
ಹದಿನೆಂಟನೆಯ ಶತಮಾನದ ಉತ್ತರಾರ್ಧದ ವಿದ್ಯಾವಂತ ಭಾರತೀಯರಲ್ಲಿ ಒಬ್ಬರು. 
| ಫಾಜಾರಾಮ್‌ ಮೋಹನ್‌ರಾಯ ಮೊದಲಾದವರೊಡನೆ ಈತನೂ ಪಾದ್ರಿಗಳ ಜೊತೆ 
ಯಲ್ಲಿ ಸರಾಗವಾಗಿ ಸಹಜವಾಗಿ ಬೆರೆಯುತ್ತಿದ್ದರು. ಪಾದ್ರಿಗಳ ಪ್ರಭಾವ ಭಾರತೀಯರ 
ಮೇಲೆ ಎಷ್ಟರಮಟ್ಟಿಗಾಯಿತೆಂದರೆ ನೂತನವಾಗಿ ಮೈದೋರಿದ ಬೌಧಿಕ ಚಟುವಟಿಕೆಗೂ 
ಕ್ರೈಸ್ತಧರ್ಮಕ್ಕೂ ನಿಕಟಸಂಪರ್ಕವೇರ್ಪಟ್ಟಿತು. ಬೈಬಲನ್ನು ಮೂಲದಲ್ಲಿ ಓದಬೇಕೆಂದು 
ಹತಃ ರಾಜಾರಾಮ್‌ ಮೋಹನ್‌ರಾಯನೇ ಹೀಬ್ರೂ ಹಾಗೂ ಗ್ರೀಕ್‌ ಭಾಷೆಗಳನ್ನು 
ಕಲಿತನು, ಪರಭಾಷೆಗಳನ್ನು ಕಲಿಯಬೇಕೆಂಬ ಹಂಬಲ ತಲೆದೋರಿತು. ಗ್ರೀಕ್‌, 
ಲ್ಯಾಟನ್‌, ಫ್ರೆಂಚ್‌ ಹಾಗೂ ಜರ್ಮನ್‌ ಭಾಷೆಗಳನ್ನು ಪ್ರಾಜ್ಞರು ನಿಷ್ಠೆಯಿಂದ ಕಲಿತರು. 

ನೀಲಮಣಿದತ್ತನು ಕ್ಯಾರಿ ಈಸ್ಟ್‌ ಇಂಡಿಯಾ ಕಂಪೆನಿಯ ಅಧಿಕಾರಿಗಳಿಂದ 
ಬಿಡಿಸಿಕೊಂಡು ಬರಲು ನೆರವಾದ. (ಆ ಕಾಲಕ್ಕೆ ಪಾದ್ರಿಗಳು ಭಾರತಕ್ಕೆ ಬರಲು ಅಷ್ಟು 
ಪ್ರೋತ್ಸಾಹವಿರಲಿಲ್ಲ) ಅಲ್ಲದೆ ಈ ಪ ಸಿದ್ದ ಪಾದ್ರಿಗೆ ತನ್ನ ಮನೆಯಲ್ಲಿ ಆಶ್ರಯವಿತ್ತೆ. ಕ್ಯಾರಿ 


11 


ನ 
ತ 


ಅಸಹಾಯಕನಾಗಿದ್ದ. ಪತ್ನಿಗೆ ಹುಚ್ಚು. ಮಕ್ಕಳಿಗೆ ಕಾಯಿಲೆ. ಹಿಂದೂ ಮಾನ್ಯನೊಬ್ಬ 
ತನಗೆ ಮಾಡಿದ ಸಹಾಯವನ್ನು ಆತನೆಂದಿಗೂ ಮರೆಯಲಿಲ್ಲ. ಮಾನಿಕ್‌ ತೊಲ ರಸ್ತೆ 
ಯಲ್ಲಿದ್ದ ನೀಲಮಣಿಯ ಮನೆ ರಾಮ್‌ಬಾಗನ್‌ನಲ್ಲಿ ಕ್ಯಾರಿ ನೆಮ್ಮದಿಯ ಆಶ್ರಯಪಡೆದ. 
ಈ ಮನೆಯೇ ಮುಂದೆ ತೋರುವಿನ ಮನೆಯಾಯಿತು. ನೀಲಮಣಿ ಸುಧಾರಿತ 
ಶ್ರೀಮಂತ ಮನೆತನಕ್ಕೆ ಸೇರಿದವನು. ಪೂಜೆ ಪುನಸ್ಕಾರಗಳನ್ನು ಹೇರಳವಾಗಿ ಮಾಡಿ, 
ದಾನಧರ್ಮಗಳನ್ನು ಯಥೇಚ್ಛವಾಗಿ ಮಾಡಿ ಕೆಲವೇ ಕಾಲದಲ್ಲಿ ಬಿಡಿಗಾಸಿಲ್ಲದವನಾದ. 
ನೀಲಮಣಿಗೆ ಇಂಥ ಸ್ಥಿತಿ ಬಂದಾಗ ಕ್ಕಾರಿ ಸಹಾಯ ಮಾಡಿದನೆಂದು ಹೇಳುತ್ತಾರೆ. ' 
ಹೀಗೆ ತೋರು ಹುಟ್ಟುವುದಕ್ಕೂ ಮೂರು ತಲೆಮಾರುಗಳು ಹಿಂದಿನದು ತೋರುವಿನ 
ಮನೆತನಕ್ಕೂ ಪಾದ್ರಿಗಳಿಗೂ ನಡುವಿನ ಬಾಂಧವ್ಯ. ಕ 

ಆಂಗ್ಲ ಭಾಷೆಯಲ್ಲಿ ಕೃತಿ ರಚಿಸುವುದರ ಕಡೆಗೆ ಭಾರತೀಯರು ಬೇಗ ಆಕರ್ಷಿತ 
ರಾದರು. ಹೀಗೆ ಆಕರ್ಷಿತರಾಗಿ ಕಾವ್ಯವನ್ನು ರಚಿಸಿದ ಮೊದಲಿಗರಲ್ಲಿ ಹೆನ್ರಿ ಲೂಯಿ 
ವಿವಿಯನ್‌ಡೆರೋಜಿಯೊ (1809-1831) ಕೂಡ ಒಬ್ಬ. ಗುಮಾಸ್ತನಾಗಿದ್ದ ಈತ ' 
ಹಿಂದೂ ಸಾಭೇಚನಲ್ಲಿ ಆಂಗ್ಲ ಅಧ್ಯಾಪಕನಾದ. ತಾಯಿ ಭಾರತೀಯಳು. ತಂದೆ 
ಪೋರ್ಚುಗೀಸ್‌. " ಜಂಘೀರದ ಫಕೀರ ಹಾಗೂ ಇತರ ಕವನಗಳು ' ಈತನ ಪ್ರಸಿದ್ಧ ' 
ಕವನ ಗುಚ್ಛ. ಆಂಗ್ಲ ಭಾಷೆಯಲ್ಲಿ ಕಾವ್ಯ ರಚಿಸಿದ ಮೊದಲಿಗರಲ್ಲಿ ಒಬ್ಬನಾದ 
ಇವನನ್ನು ಹಿಂದೂ ಕಾಲೇಜಿನ ಪ್ರಿನ್ಸಿಪಾಲನೂ, ಕಲ್ಕತ್ತೆಯ ಸಾಹಿತ್ಯ ಗೆಜೆಟಿನ 4 
ಸಂಪಾದಕನೂ ಆದ ಡೇವಿಡ್‌ ಲೆಸ್ಟರ್‌ ರಿಚರ್ಸ್‌ ಸನ್‌ ಬಹಳ ಮಟ್ಟಿಗೆ ಪ್ರೋತ್ಸಾಹಿಸಿರ 
ಬೇಕು. ರಿಚರ್ಡ್‌ ಸನ್ನಿನ "ಸಾಹಿತ್ಯದ ಎಲೆಗುಂಪಲು' ಬಂಗಾಳದ ಸಮಕಾಲೀನ ' 
ಬರಹಗಾರರ ಮೇಲೆ ಅಸಾಧಾರಣ ಪ್ರಭಾವ ಬೀರಿತು. 1874 ರ ಡಿಸೆಂಬರ್‌ ' 
ತಿಂಗಳ ಬೆಂಗಾಲ್‌ ಮ್ಯಾಗಜೈನಿನಲ್ಲಿ ತೋರು ಡೆರೋಜಿಯೋನ ಬಗೆಗೊಂದು ಲೇಖನ ' 
ಬರೆದಳು. ಡೆರೋಜಿಯೋನನ್ನು ಅನುಸರಿಸಿದ ಕಾಶಿಪ್ರಸಾದ್‌ ಘೋಷ್‌ ಅಂಗ್ಲ ' 
ಭಾಷೆಯಲ್ಲಿ ಕಾವ್ಯ ರಚಿಸಿದ ಪ್ರಥಮ ಬಂಗಾಳಿ. 1830 ರಲ್ಲಿ " ಷೇರ್‌ ಮತ್ತು ಇತರೆ ' 
ಕವನಗಳು” ಸಂಕಲನವನ್ನು ಪ್ರಕಟಿಸಿದ. 1835 ಕ್ಕೆ ಮೊದಲು ಆಂಗ್ಲ ಭಾಷೆಯಲ್ಲಿ ' 
ಕಾವ್ಯರಚಿಸಿದವರೆಂದರೆ ಮೋಹನ್‌ಲಾಲ್‌, ಹಸನ್‌ ಆಲಿ ಮತ್ತು ಪಿ. ರಾಜಗೋಪಾಲ್‌. 
1841 ರಲ್ಲಿ ರಾಜ್‌ನಾರಾಯಣ್‌ ದತ್ತ ತನ್ನ " ಉಸ್‌ಮಿನ್‌, ಒಂದು ಅರೇಬಿಯದ ಕಥೆ' ' 
ಯನ್ನು ರಿಚರ್ಡ್‌ ಸನ್ನನಿಗೆ ಅರ್ಪಿಸಿದ. ಆತ ಅಲಂಕಾರಿಕ ಶೈಲಿಯ ದ್ವಿಪದಿಯಲ್ಲಿ ಕಾವ್ಯ ' 
ರಚಿಸಿದ. 
ಮೈಕೇಲ್‌ ಮಧುಸೂದನ ದತ್ತನೂ (1822-1873) ಒಂದೂ ಕಾಲೇಜಿನಲ್ಲಿ ; 
ವ್ಯಾಸಂಗ ಮಾಡಿದ. ಕಾಶಿಪ್ರಸಾದ್‌, ರಾಜ್‌ನಾರಾಯಣ್‌ ಇಬ್ಬರೂ ಮೈಕೇಲ್‌ನಿಗಿಂತ 
ಹಿಂದೆ ಅದೇ ಕಾಲೇಜಿನಲ್ಲಿ ಓದಿದವರಾಗಿದ್ದರು. ಮೈಕೇಲ್‌ “ಚರ್‌ ಸನ್ನಿ ಅಚ್ಚು 
ಮೆಚ್ಚಿನ ಶಿಷ್ಯ. 1843 ರಲ್ಲಿ ಕೈಸ್ತ ಕ್ಷ ಮತಾವಲಂಬಿಯಾಗಿ ಕೆಲವು ಕಾಲ ಕಲ್ಕತ್ತೆಯ 
ಬಿಷಪ್‌ ಕಾಲೇಜಿನಲ್ಲಿದ್ದು ಅನತರಿರ 1849 ರಲ್ಲಿ ಮದರಾಸಿಗೆ ಹೋದ. ಮೊದಲು 
ಆಂಗ್ಲ ಭಾಷೆಯಲ್ಲಿ 'ಬರೆದರೂ ಅನಂತರ ತನ್ನ ಮಾತೃ ಭಾಷೆಯಲ್ಲಿ ಚ ಸಷ್ಟಧಾರ 
ಬಂಗಾಳಿಯಲ್ಲಿ ಅತ್ಯಂತ ಶ್ರೇಷ್ಠ ಕವಿ ಹಾಗೂ ನಾಟಕಕಾರನೆನಿಸಿದ. 

12 


1816 ರಲ್ಲಿ ಗೆಳತಿ ಮೇರಿ ಮಾರ್ಟಿನಳಿಗೆ ಬರೆದ ಪತ್ರದಲ್ಲಿ ತೋರು ಹೀಗೆ ಬರೆ 
ದಿದ್ದಾಳೆ: " ಬೆಂಗಾಲೀ ಎಂಬ ಪತ್ರಿಕೆ ನನ್ನ ಕವನ ಸಂಕಲನವನ್ನು ವಿಮರ್ಶಿಸುತ್ತ 
ನನ್ನ ಸಂಸ್ಕೃತಿಯನ್ನು ಪ್ರಶಂಸಿಸಿದೆ. "ನಮ್ಮಲ್ಲಿನ ಅತ್ಯಂತ ವಿದ್ಯಾವಂತರಲ್ಲೂ ಕಾಣಲು 
ಸಿಗದ ಅಪರೂಪವಾದ ಸಂಸ್ಕೃತಿ' ಎಂದು ಹೇಳುತ್ತ ನನ್ನನ್ನು ಮೈಕೇಲ್‌ ಮಧುಸೂದನ 
ದತ್ತನ ಕುಟುಂಬದವಳೆಂದು ತಪ್ಪಾಗಿ ಬರೆದಿದೆ. ಈ ಪತ್ರಿಕೆಯಲ್ಲಿ ಹೆಸರಿಸಿರುವ 
ಮೈಕೇಲ್‌ ಮಧುಸೂದನ ದತ್ತರಿಗೂ ನನಗೂ ಯಾವ ಸಂಬಂಧವೂ ಇಲ್ಲ' ಎಂದಿದ್ದಾಳೆ. 
ಮೈಕೇಲ್‌ ಜೆಸ್ಸೂರ್‌ ಜಿಲ್ಲೆಯ ಸಗರ್‌ದರಿ ಹಳ್ಳಿಯವರು. 

1851 ರಲ್ಲಿ ತೋರುವಿನ ತಂದೆಯ ಸಹೋದರ ಹರಚಂದ್ರ ಸಣ್ಣದೊಂದು ಕವನ 
ಸಂಕಲನವನ್ನೂ ಜೊತೆಗೆ ತಾತ್ವಿಕ, ನೈತಿಕ, ಕಾವ್ಯಾತ್ಮಕ ಬರವಣಿಗೆ ಎಂಬ ಕೃತಿಯನ್ನೂ 
ಪ್ರಕಟಿಸಿದ. ಗಿರೀಷ್‌ ಚಂದ್ರ ಎಂಬ ಇನ್ನೊಬ್ಬ ಸಹೋದರ " ಚೆರಿ ಬ್ಲಾಸಮ್ಸ್‌ ' ಎಂಬ 
ಕೃತಿ ಬರೆದ. ಡಿ. ಎಫ್‌. ಎ. (ದತ್‌ ಫ್ಯಾಮಿಲಿ ಆಲ್ಬಂ--ದತ್‌ ಕುಟುಂಬ ಸಂಗ್ರಹ) ಎಂದಂ 
ಪ್ರಸಿದ್ಧವಾಗಿರುವ ಸಂಕಲನಕ್ಕೆ ಈ ಲೇಖಕರು ಮುಂದೆ ಲೇಖನಗಳನ್ನು ಬರೆದರು. 
ಇವನ್ನು 1920 ರಲ್ಲಿ ತೋರುವಿನ ತಂದೆ ಗೋವಿಂದ ಚಂದ್ರ ದತ್ತ ಪ್ರಕಟಿಸಿದನು. 
ಲಂಡನ್ನಿನಲ್ಲಿ ಪ್ರಕಟವಾದ ಈ ಕೃತಿಯಲ್ಲಿ ಆತನ ಹಾಗೂ ಆತನ ಸೋದರಳಿಯ ಉಮೇಶ 
ಚಂದ್ರ ದತ್ತನ ಕವನಗಳು ಇದ್ದವು. ಇವನ್ನು ಲಾಂಗ್‌ಮನ್ಸ್‌ ಗ್ರೀನ್‌ ಸಂಸ್ಥೆ ಪ್ರಕಟಿಸಿತು. 
ಈ ಕೃತಿ ಅಷ್ಟೇನೂ ಮೆಚ್ಚುಗೆ ಗಳಿಸದಿದ್ದರೂ ಬಂಗಾಳದ ಬರಹಗಾರರನ್ನು ಅಕರ್ಷಿಸದೆ 
ಹೋಗಲಿಲ್ಲ. ಆದರೆ ಈ ಕೃತಿ ಆಂಗ್ಲ ಭಾಷೆಯಲ್ಲಿ ಕಾವ್ಯ ಬರೆಯಬೇಕೆನ್ನುವ ದತ್ತ 
ಕುಟುಂಬದ ಹಂಬಲವನ್ನು ಪ್ರಕಟಮಾಡಿದ್ದು ಹೊರತು ಇನ್ನೇನನ್ನೂ ಸಾಧಿಸಲಿಲ್ಲ. 
ಆದರೆ ಅದು ಬಂಗಾಳಿಗಳು ಆಂಗ್ಲ ಭಾಷೆಯಲ್ಲಿ ಬರೆದ ಕವನಗಳ ಮೊದಲ ಸಂಕಲನ. 
ಅಲ್ಲದೆ ಆಂಗ್ಲ ಭಾಷೆಯಲ್ಲಿ, ಸಂಪ್ರದಾಯ ಶೈಲಿಯಲ್ಲಿ ಬರೆದ ಕವನಗಳ ಪ್ರಥಮ ಪ್ರಾತಿ 
ನಿಧಿಕ ಕಾವ್ಯಪರಿಚಯ. ಇದರಂತೆಯೇ ಮೈಕೇಲ್‌ ಮಧುಸೂದನ ದತ್ತನ " ಬಂದಿನಿ'. 
ದತ್ತ ಫ್ಯಾಮಿಲಿ ಆಲ್ಬಮಿನಲ್ಲಿ ಅರುವಿನ ಪದ್ಯಗಳಾಗಲಿ ತೋರುವಿನ ಕವನಗಳಾಗಲಿ 
ಇಲ್ಲ. ಆ ಕಾಲಕ್ಕೆ ಇಂಗ್ಲೆಂಡಿನಲ್ಲಿದ್ದ ಅರುವಾಗಲಿ ತೋರುವಾಗಲಿ ಕಾವ್ಯರಚನೆಯ ಬಗ್ಗೆ 
ಅಷ್ಟಾಗಿ ಯೋಚಿಸಿರಲಿಲ್ಲವೇನೊ. 1873 ರಲ್ಲಿ ಭಾರತಕ್ಕೆ ಹಿಂದಿರುಗಿ ಬಂದಮೇಲೆಯೇ 
ಅವರು ಕಾವ್ಯರಚನೆಯ ಬಗ್ಗೆ ಯೋಚಿಸಿದ್ದು. ಅವರು ಭಾರತಕ್ಕೆ ಮರಳಿದ ಕೂಡಲೆ 
ಬೆಂಗಾಲ್‌ ಮ್ಯಾಗಜೈನಿನಲ್ಲಿ ಬರೆಯಲಾರಂಭಿಸಿದರು. ಆದರೆ ಇಂಗ್ಲೆಂಡಿನಲ್ಲಿ ಇದ್ದಾ ಗಲೆ 
ಫ್ರೆಂಚ್‌ ಪದ್ಯಗಳನ್ನು ಆಂಗ್ಲ ಭಾಷೆಗೆ ಭಾಷಾಂತರಿಸಿದ್ದರು. 

ಡಿ. ಎಫ್‌. ಎ. ನಲ್ಲಿರುವ 197 ಕವನಗಳಲ್ಲಿ ಗೋವಿಂದ ಚಂದ್ರನದು 66 ಕವನಗಳು: 
ಉಮೇಶ ಚಂದ್ರನದು 73. ಗೋವಿಂದನದು ಹದಿನೇಳನೆಯ ಶತಮಾನದ ಶೈಲಿ. 
ಈ ಆಲ್ಬಮ್‌ ಪ್ರತಿಭಾವಂತ ಕುಟುಂಬವೊಂದರ ಸ್ಮಾರಕವಾಗಿ ಮಾತ್ರವಲ್ಲದೆ ಕಲ್ಕತ್ತೆ 
ಯಲ್ಲಿ ಆಂಗ್ಲ ಭಾಷೆಯ ಮೂಲಕ ಉನ್ನತ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹವಿತ್ತ ಆಂಗ್ಲ 
ಪ್ರಾಧ್ಯಾಪಕರ ವ್ಯಕ್ತಿತ್ವದ ಪ್ರಭಾವಕ್ಕೂ ನಿದರ್ಶನ. ಈ ಆಲ್ಬಮ್‌ ಬಗ್ಗೆ ತೋರುವಿಗೆ 
ಅಪಾರ ಮೆಚ್ಚುಗೆ. "ಕ್ವೀನ್‌ ' ಪತ್ರಿಕೆ ತೋರುವಿನ " ಗೊಂಚಲು ' ಸಂಕಲನದ ಬಗ್ಗೆ 
ಮೇರಿ ಮಾರ್ಬಿನಳ ವಿಮರ್ಶೆಯನ್ನು ಪ್ರಕಟಿಸದೆ ಹೋದಾಗ ತೋರು ಹೀಗೆ ಬರೆದಳು, 

13 


& 
ಹ 1] ಕ್ಮ F 
x 


“ಕ್ವೀನ್‌ ಪತ್ರಿಕೆ ನಿನ್ನ ವಿಮರ್ಶೆಯನ್ನು ಸ್ವೀಕರಿಸಲಿಲ್ಲವೆಂದು ಕೇಳಿ ಬೇಸರವಾಯಿತು. 
ಆದರೆ ಚಿಂತಿಸಬೇಡ. ಕ್ವೀನ್‌ ಬಗ್ಗೆ ನನಗೆ ಎಂದಿನಿಂದಲೂ ಅಂತಹ ಆದರವೇನೂ 1 
ಇಲ್ಲ. ಅದು ದತ್‌ ಫ್ಯಾಮಿಲಿ ಆಲ್ಬಮನ್ನು ಕುರಿತೂ ಕೂಡ ಅಷ್ಟೇನೂ ಮೆಚ್ಚುಗೆ 
ವ್ಯಕ್ತಪಡಿಸಲಿಲ್ಲ' ಈ ಕುಟುಂಬದ ಇನ್ನೊಬ್ಬ ಕವಿ ಶಶಿಚಂದ್ರದತ್ತ ರಮೇಶ ಚಂದ್ರ 
ದತ್ತನ ಚಿಕ್ಕಪ್ಪ. 1878 ರಲ್ಲಿ ಈತ "ಸುಮೇರು ದರ್ಶನ ಹಾಗೂ ಇತರ ಕವನಗಳು' ಎಂಬ 
ಕೃತಿಯನ್ನು ಪ್ರಕಟಿಸಿದ. ದತ್ತ ಕುಟುಂಬದ ಬರಹಗಾರರಲ್ಲಿ ರಮೇಶಚಂದ್ರದತ್ತ 
ಅತ್ಯಂತ ಪ್ರಸಿದ್ಧ. ತೋರುವಿನ ಬಂಧುವಾದ ರಮೇಶ್‌ದತ್ತಕುಟುಂಬಕ್ಕೆ ಹತ್ತಿರ 
ವಾಗಿದ್ದು ತರು ಅರು ಇವರ ಪ್ರತಿಭೆಯನ್ನು ಬಹಳವಾಗಿ ಮೆಚ್ಚಿಕೊಂಡಿದ್ದ. 

ಹತ್ತೊಂಬತ್ತನೆಯ ಶತಮಾನ ಆಂಗ್ಲ ಭಾಷೆಯನ್ನು ಭಾರತಕ್ಕೆ ಪರಿಚಯ ಮಾಡಿ 
ಕೊಟ್ಟದ್ದೇ ಅಲ್ಲದೆ ಬೌದ್ದಿಕ ಸುಧಾರಣೆ ಹಾಗೂ ಧಾರ್ಮಿಕ ಪುನರುಜ್ಜೀವನ ಇವುಗಳ 
ಫಲೋತ್ಪಾದನೆಗೂ ಕಾರಣವಾದ ಶತಮಾನ. ಇದೇ ಕಾಲದಲ್ಲಿ ಆಂಗ್ಲರೂ ಸಂಸ್ಕೃತ 
ಸಾಹಿತ್ಯದ ಆಳವಾದ ಅಧ್ಯಯನಕ್ಕೆ ತೊಡಗಿ ಭಾರತೀಯ ವಿದ್ವತ್ತಿನ ಆಳ ಅಪಾರಗಳನ್ನು 
ಕಂಡು ಆಕರ್ಷಿತರಾದರು. ಇದಕ್ಕೂ ಮೊದಲು ಕಲ್ಕತ್ತೆಯಲ್ಲಿ ರಾಯಲ್‌ ಏಷಿಯಾಟಿಕ್‌ 
ಸೊಸೈಟಿಯ ಜನನ, ಸರ್‌ ವಿಲಿಯಂ ಜೋನ್ಸ್‌, ಜಾನ್‌ ವಿಲ್‌ಸನ್‌, ಸರ್‌ ಎಡ್ವಿನ್‌ 
ಆರ್ನಾಲ್ಡ್‌, ಸರ್‌ ವಿಲಿಯಂ ಹಂಟರ್‌ ಇವರೇ ಮೊದಲಾದವರಿಂದ ಭಾರತೀಯ ಮಹಾ 
ಕಾವ್ಯಗಳ ಆಳವಾದ ಅಧ್ಯಯನ ಇವು ಪಾಶ್ಚಾತ್ಯರಲ್ಲಿ ಉಜ್ವಲವಾದ ಪ್ರಾಚೀನ ಭಾರತದ 
ಬಗ್ಗೆ ಅಪಾರ ಜಘನ “7 ಇಂತಹ ಫಲವತ್ತಾದ ನವೋದಯ 
ಕಾಲದಲ್ಲಿ ಬಾಳಿದ ತೋರು ಲದಲ್ಲಿ ಮಾತ್ರವಲ್ಲದೆ ಜನಿಸಿದ ನೂರು ವರುಷಗಳಾದ 
ಮೇಲೂ ಸಳ ಅ ಳೆ. 


೩. ರಾಂಬಾಗಾನಿನೆ ದತ್ತ ಮನೆತನ 


ಬಂಗಾಳದ ಬರ್‌ದ್ವಾನ್‌ ಜಿಲ್ಲೆಯ ಅಜಾಪುರದಿಂದ ಬಂದವರು ದತ್ತ ಮನೆತನದ 
ವರು. ಜಾತಿಯಿಂದ ಕಾಯೆಸ ಶರು. 1757 ಜನವರಿ ಮೂರರಂದು ನೀಲವಂಣಿಯ ಜನನ. 
ಅಸಾಧಾರಣ ವ್ಯಕ್ತಿಯಾದ ಈತ ತನ್ನ ವಂಶದವರಿಗೆ ಸೂ ್ರರ್ತಿಯ ಚಿಲುಮೆಯಾಗಿದ್ದ. 
ಈತನ ಮನೆತನದ ಕೆಲವರು ಬರ್‌ದಾ ಿನಿನಲ್ಲಿ ನೆಲೆಸಿದರೂ ನೀಲಮಣಿಯ ತಂದೆ 
ಕಲ್ಕತ್ತೆಯ ರಾಂಬಾಗಾನಿಗೆ ತೆರಳಿ ಅಲ್ಲಿ ವಿಶಾಲ. ಮನೋಭಾವದ ಪ್ರತಿಭಾವಂತರೆಂದು 
ಹೆಸರು ಪಡೆದರು. ಈತನ ಕೊಡುಗೈ ಹಾಗೂ ಆತಿಥ್ಯ ಅನೇಕರನ್ನು ಇವರ ಮನೆಗೆ 
ಕರೆತಂದಿತು. ಆತನ ಹೃದಯವೆ ಶಾಲ್ಯಕ್ಕೆ ಮಾರುಹೋಗಿ ಸ್ಪೆ ಸ್ನೇಹಿತರು ಆತನನ್ನು 
ಸುತ್ತುವರಿದಿರುತ್ತಿ ದರು. 


14 


ನೀಲಮಣಿಗೆ ಮೂರು ಜನ ಗಂಡು ಮಕ್ಕಳು. ರಾಸಮಯ, ಹರೀಷ ಮತ್ತು 
ಪೀತಾಂಬರ. ಗೋವಿಂದಚಂದ್ರ ರಾಸಮಯನ ಮೂರನೆಯ ಮಗ, ತೋರುವಿನ 
ತಂದೆ. ಅವನ ಉಳಿದ ಮಕ್ಕಳು ಕೃಷ್ಣಚಂದ್ರ, ಕೈಲಾಸಚಂದ್ರ ಹರಚಂದ್ರ ಮತ್ತು 
ಗಿರೀಶ್‌ಚಂದ್ರ. ಪೀತಾಂಬರನಿಗೆ ಇಬ್ಬರು ಗಂಡುಮಕ್ಕಳು, ಈಶಾನ್‌ಚಂದ್ರ ಮತ್ತು 
ಶಶಿಚಂದ್ರ. ಪ್ರಸಿದ್ದ ಬರಹಗಾರ ರಮೇಶಚಂದ್ರದತ್ತ ಈಶಾನನ ಮಗ. ರಾಂಬಾಗಾನಿನ 
ಬಳಿ ರಮೇಶಚಂದ್ರದತ್ತನ ಮನೆ ಈಗಲೂ ಇದೆ, ಬಾಗಿಲಿನಲ್ಲಿ ಈ ನುಡಿಗಳನ್ನು ಕೆತ್ತ 
ಲಾಗಿವೆ. 

“ಆರ್‌. ಸಿ. ದತ್‌, ಐ. ಸಿ. ಎಸ್‌. ಸಿ.ಐ.ಇ. ಪ್ರಸಿದ್ಧ ಬರಹಗಾರರಾದ ಇವರು ಈ 
ಮನೆಯಲ್ಲಿ 1848-1872 ರ ಅವಧಿಯಲ್ಲಿ ವಾಸಮಾಡಿದರು.” ರಮೇಶ ಚಂದ್ರ ದತ್ತರ 
ಸೋದರಳಿಯ ಅಶೋಕ್‌ ದತ್ತ ಈಗಲೂ ಅದೇ ಮನೆಯಲ್ಲಿ ವಾಸವಾಗಿದ್ದಾರೆ. 

ತೋರುವಿನ ತಾತ ರಾಸಮಯದತ್ತ ಆಂಗ್ಲ ಸಾಹಿತ್ಯದ ಉತ್ಸಾಹೀ ವಿದ್ಯಾರ್ಥಿ 
ಹಾಗೂ ಅರ್ಥ ಶಾಸ್ತ್ರಜ್ಞ. ಆಂಗ್ಲ ಭಾಷೆಯ ಬಗ್ಗೆ ಈತನಿಗಿದ ಉತ್ಸಾಹಕ್ಕೆ ಪ್ರೋತ್ಸಾಹ 
ನೀಡಿ ಆತ ಪಡೆದಿದ್ದ ಪಾಂಡಿತ್ಯವನ್ನು ಇತರ ಬಂಗಾಳಿಗಳಿಗೂ ಹರಡಲು ಬ್ರಿಟಿಷರು 
ಪ್ರೋತ್ಸಾಹಿಸಿದರು. ಹಿಂದೂ ಕಾಲೇಜ್‌ ಸಮಿತಿಯ ಗೌ॥ ಕಾರ್ಯದರ್ಶಿಯ ಸ್ಥಾನ 
ವನ್ನು ಕೊಟ್ಟರು. ಮುಂದೆ ಸಣ್ಣ ಕಾರಣಗಳ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿ 
ಅನಂತರ ಬೇಡಿಕೆಗಳ ನ್ಯಾಯಾಲಯದ ಕಮಿಷಿನರ್‌ ಆದನು. ರಮೇಶ್‌ಚಂದ್ರ 
ರಾಸಮಯನ ಬಗ್ಗೆ ಹೀಗೆ ಹೇಳಿದ್ದಾನೆ: "ಈತನ ಮನೆಯಲ್ಲಿ ಆಂಗ್ಲ ಪುಸ್ತಕಗಳ 
ಅಮೂಲ್ಯ ಸಂಗ್ರಹವಿತ್ತು. ಅಲ್ಲದೆ ತನ್ನ ಮಕ್ಕಳಲ್ಲಿ ಆಂಗ್ಲ ಸಾಹಿತ್ಯದ ಬಗ್ಗೆ ಅಗಾಧ 
ಒಲವನ್ನು ಮೂಡಿಸಿದ್ದನು. ಈ ಒಲವನ್ನು ಆತನ ಮೊಮ್ಮಕ್ಕಳಾದ ಅರು, ತೋರು 
ಇವರೂ ಪಡೆದರು. ' ರಾಸಮಯ ತನ್ನ ತಂದೆಯಂತೆ ಪೂಜೆ ಪುನಸ್ಕಾರಗಳಿಗಾಗಿ 
ಅಪಾರವಾಗಿ ವೆಚ್ಚಮಾಡುತ್ತಿರಲಿಲ್ಲ. ಇದರಿಂದಾಗಿ ಸಂಪ್ರದಾಯಬದ್ಧ ಬ್ರಾಹ್ಮಣರು 
ಈತನನ್ನು ಇಷ್ಟಪಡುತ್ತಿರಲಿಲ್ಲ. ತೋರು ಹುಟ್ಟುವುದಕ್ಕೆ ಎರಡು ವರುಷ ಮೊದಲು 
1854 ಮೇ14 ರಂದು ಈತ ಕಾಲವಾದ. ಈತ ಬೈಬಲ್‌ ಓದಿ ತನ್ನ ಮನೆಯವರೆಲ್ಲ 
ಬೈಬಲ್ಲಿನ ಪ್ರಾರ್ಥನೆಗಳನ್ನು ಬಂಗಾಳಿಯಲ್ಲಿ ಬರೆಯಬೇಕೆಂದು ಒತ್ತಾಯಪಡಿಸುತ್ತಿದ್ದ. 
ಸ್ಕಾಟನ ವಿವರಣೆ ಅವರಿಗೆ ಮಾರ್ಗದರ್ಶಿ. ; 

ದತ್ತರ ಮನೆತನ ಕೈಸ್ತಮತಾವಲಂಬಿಯಾದ ಕಥೆ ಸ್ವಾರಸ್ಯಪೂರ್ಣವಾಗಿದೆ. 
1854 ಜೂನ್‌ 29 ರಂದು ಎಸ್‌. ಡಬ್ಲ್ಯೂ. ಮ್ಯಾಕೆ ಎಂಬಾತ ಬರೆದ ಪತ್ರವೊಂದರಲ್ಲಿ 
ಇದರ ಬಗ್ಗೆ ವಿವರಣೆಯಿದೆ. ರಾಸ್‌ಮಯ್‌ ಕಾಲವಾದಾಗ ಆತನನ್ನು ಸಂಸ್ಕಾರ 
ಮಾಡಲು ಒಯ್ದರು. ಆಗ ಮಗ ಕೃಷ್ಣ ಅಸ್ವಸ್ಥನಾದ. ಅಲ್ಲದೆ ಜ್ವರ ಬಂದು ಆತ 
ಶೀಘ್ರದಲ್ಲೇ ಕಾಲವಾದ. ಈತ ಕಾಲವಾದಮೇಲೆ ಈತನ ಕೊನೆಯ ತಮ್ಮ ಗಿರೀಶ್‌ 
ಓಗಿಲ್‌ಎ ಟೆಂಪಲ್‌ ಎಂಬ ಪಾದ್ರಿಗೆ ಹೇಳಿ ಕಳುಹಿಸಿದ. ಮ್ಯಾಕೆಗೆ ಅನಾರೋಗ್ಯವಾಗಿದ್ರ 
ಕಾರಣ ಹೋಗಲಾಗಲಿಲ್ಲ. ಆದರೆ ಎವರ್ಟ್‌ ಎಂಬಾತನನ್ನು ಓಗಿಲ್‌ವಿ ಟೆಂಪಲನ 
ಜೊತೆಯಲ್ಲಿ ಗಿರೀಶನ ಮನೆಗೆ ಹೋಗಿ ಆತನನ್ನೂ ಆತನ ಸಹೋದರನನ್ನೂ ನೋಡಿ 
ಬನ್ನಿರೆಂದು ಹೇಳಿ ಕಳುಹಿಸಿದ. ತನ್ನ ಸಹೋದರ ಕೃಷ್ಣ ಕಾಲವಾಗುವ ಮುನ್ನ ಸ್ವರ್ಗದ 


15 


ನೋಟ ಕಂಡು ತಾನು ಕೈಸ್ತ ಮತಾವಲಂಬಿಯಾಗಲು ಬಯಸಿದನೆಂದೂ ಆದರೆ ಸಾಯಂ ' 
ತ್ತಿದ್ದ ಆತನ ಬಳಿಗೆ ಪಾದ್ರಿಗಳನ್ನು ಕರೆತರುವುದಕ್ಕೆ ವಿರೋಧವಿದ್ದಿತಾದ್ದರಿಂದ ತಾನಂ 
ಹಿಂದುವಾದರೂ ಕೈಸ್ತ ತ್ರಿಮೂರ್ತಿಗಳ ಹೆಸರಿನಲ್ಲಿ ತಾನೇ ಕೃಷ್ಣನಿಗೆ ಕೈಸ್ತ ಮತ ದೀಕ್ಷೆ 
ಯನ್ನು ಕೊಟ್ಟನೆಂದೂ ಗಿರೀಶ್‌ ಪಾದ್ರಿಗಳಿಗೆ ಹೇಳಿದ. ಕೃಷ್ಣ ತನ್ನ ಕುಟುಂಬದವರನ್ನೆ ಲ್ಲ 
ಬಳಿಗೆ ಕರೆದು ಮರಣದ ಮುನ್ನ ಕ್ರಿಸ್ತನಲ್ಲಿ ತನ್ನ ನಂಬುಗೆಯನ್ನು ವ್ಯಕ್ತಪಡಿಸಿ ತನ್ನ 
ಕುಟುಂಬದವರನ್ನೆಲ್ಲ ಕೈಸ್ತ ಮತಾವಲಂಬಿಗಳಾಗುವಂತೆ ಹೇಳಿ ಕಾಲವಾಗಿದ್ದ. 
ತಂದೆ ಹಾಗೂ ಹಿರಿಯಣ್ಣನ ಮರಣಾನಂತರ ಉಳಿದ ಅಣ್ಣತಂಮ್ಮಂದಿರು ಕೈಸ್ತ 
ಮತಾವಲಂಬಿಗಳಾಗುವುದೇ ಬೇಡವೇ ಎಂಬುದನ್ನು ಚರ್ಚಿಸಿದರೆಂದು ಡಾ|| ಮ್ಯಾಕೆ 
ಹೇಳಿದ್ದಾರೆ. ಹೀಗೆ ಮತಾಂತರ ಹೊಂದುವುದು ಕುಟುಂಬದ ಮಹಿಳೆಯರಿಗೆ ಇಷ್ಟ 
ವಿರಲಿಲ್ಲ. ಆದರೆ ಗಂಡಸರು ಹೇಗೆ ಹೇಳಿದರೆ ಹಾಗೆ ಎಂದರು ಅವರು. 1862ರಲ್ಲಿ 
ದತ್‌ ಮನೆತನ ಕೈಸ್ತ ಧರ್ಮವನ್ನು ಸ್ವೀಕರಿಸಿತು. ಇದಕ್ಕೆ ಎಂಟುವರುಷ ವಿಳಂಬ 
ವಾಗಲು ದತ್ತ ಮನೆತನದ ಹೆಣ್ಣುಮಕ್ಕಳಿಗೂ ಹಿಂದೂ ಸಮಾಜಕ್ಕೂ ಈ ಮತಾಂತರ 
ಇಷ್ಟವಿಲ್ಲದೆ ಇದ್ದುದೇ ಕಾರಣವಿರಬೇಕು. 
ಗೋವಿಂದಚಂದ್ರ ಕ್ಷೇತ್ರಮಣಿ ಎಂಬಾಕೆಯನ್ನು ವಿವಾಹವಾಗಿದ್ದನು. ಈಕೆ 
ಬೃಂದಾವನಮಿತ್ರನ ಮಗಳು. ಬಂಗಾಳಿಯಲ್ಲೂ ಹಿಂದೂ ಕಾವ್ಯೇತಿಹಾಸ ಪುರಾಣ 
ಗಳಲ್ಲೂ ಈಕೆ ಪ್ರವೀಣೆ. ಕ್ಷೇತ್ರಮಣಿ ಹೇಳುತ್ತಿದ್ದ ಹಾಡುಗಳು, ಕಥೆಗಳು ತೋರಂ 
ವಿನಲ್ಲಿ ಪ್ರಾಚೀನ ಭಾರತದ ಬಗ್ಗೆ ಆಸಕ್ತಿ ಹುಟ್ಟಿಸಿದವು. ತೋರು ತನ್ನ ಫ್ರೆಂಚ್‌ ಗೆಳತಿ 
ಕ್ಲಾರಿಸ್ಸೆ ಬಾಡರ್‌ಗೆ ಈ ರೀತಿ ಬರೆದಿದ್ದಾಳೆ, "ಸಾಯಂಕಾಲ ನಮ್ಮ ತಾಯಿ ನಮ್ಮ 
ನಾಡಿನ ಹಳೆಯ ಹಾಡುಗಳನ್ನು ಹಾಡುವಾಗ ನಾನು ಸಾಮಾನ್ಯವಾಗಿ ಅತ್ತುಬಿಡುತ್ತೇನೆ.' 
1862 ರಲ್ಲಿ ಗೋವಿಂದಚಂದ್ರ ಹಾಗೂ ದತ್‌ ಕುಟುಂಬದ ಇತರ ಗಂಡುಮಕ್ಕಳ 
ಅವರ ಪತ್ನಿಯರು ಕೈಸ್ತ ಮತಾವಲಂಬಿಗಳಾದರು. ಆದರೂ ಗೋವಿಂದಚಂದ್ರನ 
ಪತ್ನಿ ಕ್ಷೇತ್ರಮಣಿಯೂ ಉಳಿದ ಹೆಣ್ಣು ಮಕ್ಕಳೂ ತಮ್ಮ ಹಿಂದೂ ಆಚಾರ ವಿಚಾರವನ್ನೂ 
ಬಿಡಲಿಲ್ಲ. ಆದರೆ ಕಾಲಾನಂತರ ಕ್ಷೇತ್ರಮಣಿ ಅತ್ಯಂತ ಶ್ರದ್ಧಾವಂತ ಕ್ರೈಸ್ತಳಾದದ್ದೇ 
ಅಲ್ಲದೆ ಆಕೆಯ ಇಡೀ ಕುಟುಂಬ ಅತ್ಯಂತ ಶ್ರದ್ಧೆಯಿಂದ ಕೈಸ್ತ ಧರ್ಮವನ್ನು ಪಾಲಿಸಿತು. ' 
ಆದರೆ ಮೊದಮೊದಲು ಈ ಮತಾಂತರದಿಂದ ಪತ್ನಿಗೂ ತನಗೂ ವಿರಸವಾಗಿ ತಾವೂ ' 
ದೂರವಾಗಬೇಕಾಗಬಹುದೇನೊ ಎಂಬ ಭಯ ಗೊವಿಂದಚಂದ್ರನನ್ನು ಕಾಡಿತು. ಆಗ 
ಬರೆದ ಒಂದು ಕವನ ದತ್‌ಫ್ಯಾಮಿಲಿ ಆಲ್ಬವಿಂನಲ್ಲಿದೆ. ಅದರ ಮೊದಲಭಾಗ 
ಹೀಗಿದೆ: i 
"ಬೇಡ ಹೀಗೆ ಹೊರಟು ಹೋಗಬೇಡ. ಒಂದು ನಿಮಿಷ ನಿಲ್ಲು. 
ತಳ್ಳಬೇಡ ದೂರ ನನ್ನ ಅಸಡ್ಡೆಯಿಂದ ನಿಲ್ಲು. 
ಉಳಿದವರಂತೆ ನೀನೂ ಹೋಗುವೆಯೇನು? ಹೊರಟು 
ನಾನು ಒಂಟಿಯಾಗಿ ಬಾಳೆಬೇಕೇನು? 
ಮಂಜಿನಂಥ ಕಲ್ಲಿನಂಥ ಜಂಬಗಾರರ ಗುಂಪೇನು ನೀನು? 
ಮೂರ್ತಿಗಳೆಲ್ಲವನು ಬಿಟ್ಟು ನಾನು 


16 


ಕಾಪಿಡುವ ಆ ತಂದೆಯ ಸಿಂಹಾಸನದ ಪಾದಕೆ ಎರೆಗಿದೆನಲ್ಲ 
ಆ ಮುಂಜಾವನ್ನು ಶಪಿಸುವ ಜನರ ಗುಪೇನು ನೀನಂ? ' 
ಕ್ಷೇತ್ರಮಣಿ ಗೋವಿಂದಚಂದ್ರ ನನ್ನು ಮದುವೆಯಾದಾಗ ಆಕೆಗೆ ಇಂಗ್ಲಿಷ್‌ ಹೆಚ್ಚು 
ತಿಳಿದಿರಲಿಲ್ಲ. ಆದರೆ ಮುಂದೆ " ಕ್ರಿಸ್ತನ ರಕ್ತ” ಎಂಬ ಆಂಗ್ಲ ಪುಸ್ತ ಕವನ್ನು ಬಂಗಾಳಿಗೆ 
ಭಾಷಾಂತರಿಸುವಷ್ಟು ಮಟ್ಟಿಗೆ ಆಂಗ್ಲ ಭಾಷೆಯಲ್ಲಿ ಪ್ರವೀಣೆಯಾದಳು. ಇವನ್ನು 
ಕಲ್ಕತ್ತೆಯ ಟ್ರ್ಯಾಕ್ಟ್‌ ಬುಕ್‌ ಸೊಸೈಟಿಯವರು ಪ್ರಕಟಿಸಿದರು. ತನ್ನ ಕುಟುಂಬ 
ದವರೆಲ್ಲ ಅಕಾಲ ಮರಣಕ್ಕೆ ತುತ್ತಾದರೂ ತಾನು ದೇವರ ನಿಜವಾದ ಭಕ್ತಳಾಗಿ 
ಬಹುಕಾಲ ಬಾಳಿ 1900 ರಲ್ಲಿ ಕಾಲವಾದಳು. 
ತನ್ನ ಪತಿಯಂತೆ ಕ್ಷೇತ್ರಮಣಿ ತಾನೂ ತನ್ನ ಮಕ್ಕಳ ಮೇಲೆ ಅಪಾರ ಪ್ರಭಾವ 
ಬೀರಿದಳು. ದತ್‌ ಕುಟುಂಬದ ವಿಷಯ ಬರೆಯುತ್ತ ಬಿಷಪ್‌ ಕ್ಲಿ ಫರ್ಡ್‌ ಹೀಗೆ 
ಹೇಳಿದ್ದಾನೆ: "ತೋರು ತನ್ನ ತಂದೆಯಿಂದ ಬುದ್ದಿ ಕೌಶಲ್ಯವನ್ನು ಪಡೆದರೆ ತನ್ನ 
ವ್ಯಕ್ತಿತ್ವದ ನೈತಿಕ ಸೌಂದರ್ಯವನ್ನೂ ಮಾಧುರ್ಯವನ್ನೂ ಹೆಚ್ಚಾಗಿ ತಾಯಿಯಿಂದ 
ಪಡೆದಿದ್ದಾಳೆ ಎಂದು ತಿಳಿದುಕೊಂಡೆ.” - 
ಗೋವಿಂದ ಚಂದ್ರನದು ವಿಶಾಲ ಹೃದಯ. ಇತರರ ಬಗೆಗೆ ಅಪಾರ ಅನುಕಂಪ. 
ಆತನಿಗೆ ಯಾವ ರೀತಿಯ ಪಕ್ಷಪಾತವಾಗಲಿ ಇರಲಿಲ್ಲ. ಪರಮ ಸಹಿಷ್ಣು ಆತ, 
ರಾಸಮಯನ ಐದು ಜನ ಗಂಡುಮಕ್ಕಳಲ್ಲಿ ಗೋವಿಂದ ಅತ್ಯಂತ ಪ್ರಸಿದ್ಧನಾದ. 
1836 ರಲ್ಲಿ ಹಿಂದೂ ಕಾಲೇಜನ್ನು ಸೇರಿ ಪ್ರಾ ಪ್ರಾಧ್ಯಾಪಕ ಡೇವಿಡ್‌ ಲೆಸ್ಟರ್‌ ರಿಚರ್‌, 
ಸನ್ನಿನ ಮೆಚ್ಚಿ ನ ಶಿಷ್ಯನಾದ. ಈ ಶಿಷ್ಯಪಟ್ಟ ಮುಂದೆ ಮೈಕೇಲ್‌ ನುದುಸೂಡ 
ದತ್ತನದಾಯಿತು. ಗೋವಿಂದ ನಾಟಕಗಳಲ್ಲೂ ಭಾಗವಹಿಸುತ್ತಿದೆ. ತನ್ನ ಉಪಾಧ್ಯಾಯ 
ರಿಂದ ಷೇಕ್ಸ್‌ಪಿಯರನ ನಾಟಕಗಳನ್ನು ಹೇಗೆ ವಾಚನ ಮಾಡಬೇಕು ಎಂಬುದನ್ನು 
ಕಲಿತ. ಈತನ ಮೇಲೆ ರಿಚರ್ಡ್‌ ಸನ್ನಿನ ಪ್ರಭಾವ ಅಪಾರವಾಗಿತ್ತು. ರಿಚರ್ಡ್‌ ಸನ್ನಿನ 
ಪಟ್ಟ ಶಿಷ್ಯರಲ್ಲಿ ಪಿಯರಿಚರಣಸರ್ಕಾರ್‌, ಗಜೇಂದ್ರಮೋಹನ್‌ಠಾಕೂರ್‌, ಭೂದೇವ್‌ 
ಮುಖರ್ಜಿ, ಭೋರಾನಾಥ್‌ ಚಂದ್ರ ಇವರೂ ಇದ್ದರು. ಹಿಂದೂ ಕಾಲೇಜ್‌ 
ಆ ಕಾಲದಲ್ಲಿ ಪ್ರಸಿದ್ದರಾದ ಬರಹಗಾರರ ಹಾಗೂ ವಿಚಾರವಂತರ ಒಂದು ಪ್ರತಿಭಾ 
ಪ್ರವಾಹವನ್ನೇ ಹರಿಸಿತು. 
ಚಿಕ್ಕಂದಿನಿಂದಲೇ ಸಾಹಿತ್ಯ ರಚನೆಯಲ್ಲಿ ತೊಡಗಿದ್ದ ಗೋವಿಂದ ಒಂದು ಸಣ್ಣ 
ಕವನ ಸಂಕಲನವನ್ನು ಪ್ರಕಟಿಸಿದ. ಇದನ್ನು ಕುರಿತು ಬ್ಲ್ಯಾಕ್‌ವುಡ್‌ ಮ್ಯಾಗಜೈನಿನಲ್ಲಿ 
ಪ್ರಶಂಸಾತ್ಮಕ ವಿಮರ್ಶೆ ಪ್ರಕಟವಾಯಿತು. ಡಿಸೆಂಬರ್‌ 1948 ರ ಕಲ್ಕತ್ತ ರೆವ್ಯೂ 
ಪತ್ರಿಕೆಯೂ ಇದರ ಬಗ್ಗೆ ಮೆಚ್ಚುಗೆ ಸೂಚಿಸಿತು. ಕಾಲಾನಂತರದಲ್ಲಿ ಈ ಕವನ 
ಸಂಕಲನದ ಕವನಗಳನ್ನು ದತ್‌ ಫ್ಯಾಮಿಲಿ ಆಲ್ಬಂನಲ್ಲಿ ಸೇರಿಸಲಾಯಿತು. 
ವಿದ್ಯಾಭ್ಯಾಸ ಮುಗಿದ ಮೇಲೆ ಗೋವಿಂದಚಂದ್ರ ಅಸಿಸ್ಟೆಂಟ್‌ ಕಂಟ್ರೋಲರ್‌ 
ರ ಅಕೌಂಟ್ಸ್‌ ಪದವಿಗೇರಿದ. ಬಂಗಾಳಿಗಳನ್ನು ಕಡೆಗಣಿಸ ಲಾಗುತ್ತಿದೆ ಎಂದು ಧೈ ರ್ಯ 
ಪ್ರತಿಭಟಿಸಿದ್ದರಿಂದ ಆತನನ್ನು ಬೊಂಬಾಯಿಗೆ ವರ್ಗಮಾಡಿದರು. ಗೋವಿಂದ 
prs ಸಮೇತ ಬೊಂಬಾಯಿಗೆ ಬಂದ. ಆದರೆ ತನಗೆ ಬಡ್ತಿ ಸಿಗದಿದ್ದದರಿಂದ 


17 


ರಾಜೀನಾಮೆಯಿತ್ತ. ಹಿಂದೆ ಬಂಗಾಳದಲ್ಲಿ ಪ್ರತಿಭಟಿಸಿದ್ದನಾದ್ದರಿಂದ ಬೊಂಬಾಯಲ್ಲೂ | 
ಆತನನ್ನು ಕಡೆಗಣಿಸಲಾಯಿತು. ಶ್ರಿಮಂತನಾದ್ವರಿಂದ ನಿರುದ್ಯೋಗಿಯಾದರೂ 
ಚಿಂತಿಸದೆ ತನ್ನ ಕಾಲವನ್ನು ಧಾರ್ಮಿಕ ಹಾಗೂ ಸಾಹಿತಿಕ ಚಟುವಟಿಕೆಗಳಿಗೆ ಮೀಸಲಿಟ್ಟ. ' 

1873 ರಲ್ಲಿ ಗೋವಿಂದಚಂದ್ರ ಹಾಗೂ ಆತನ ಕುಟುಂಬ ಇಂಗ್ಲೆಂಡಿನಿಂದ ' 
ಹಿಂತಿರುಗಿದಕೂಡಲೇ ರಮೇಶಚಂದ್ರ ಈ ರೀತಿ ಬರೆದ: "ನನ್ನ ಬಗ್ಗೆ ಅವರು ' 
ಎಂದಿನಂತೆಯೇ ಸೌಹಾರ್ದದಿಂದ ಸ್ನೇಹಭಾವದಿಂದ ಇದ್ದಾರೆ. ಅವರ ಹೃದಯ, 
ಭಕ್ತಿಯಿಂದ ಶ್ರದ್ಧೆಯಿಂದ ತುಂಬಿದೆ. ಆದರೆ ಇಂಗ್ಲೆಂಡಿನಿಂದ ಹೊತ್ತು ತಂದ ಆ ರೋಗಾ 
ಣುಗಳು ತಮ್ಮ ಕೆಲಸ ಮಾಡಿದವು. ಮೊದಲು ಹಿರಿಯಳಾದ ಅರು, ಅನಂತರ ' 
ಪ್ರತಿಭಾನ್ವಿತೆ ತೋರು ಕಾಯಿಲೆ ಮಲಗಿ ಕಾಲವಾದರು. ತೋರುವಿನ ಕಾವ್ಯವನ್ನು ತೆ 
ಇಂಗ್ಲೆಂಡಿನಲ್ಲಿ ಎಡ್ಮಂಡ್‌ ಗಾಸನೂ ಒಂದು ವಿಶಿಷ್ಟ ವಾಚಕವರ್ಗವೂ ಮೆಚ್ಚಿತು. ಆಕೆ 
ಇನ್ನೂ ಬದುಕಿ ಉಳಿದಿದ್ದರೆ ಆಂಗ್ಲ ಸಾಹಿತ್ಯದಲ್ಲಿ ಹೆಸರುವಾಸಿಯಾಗಬಹುದಾಗಿತ್ತು, ' 
ಈ ಇಬ್ಬರೂ ಕಾಲವಾದಮೇಲೆ ಕೆಲವು ಕಾಲ ಗೋವಿಂದಚಂದ್ರ ಬದುಕಿದನು. ಆತನ : 
ಕಾಲಾನಂತರ ಆತನ ಪತ್ನಿ ಇನ್ನೂ ಕೆಲವು ಕಾಲ ಜೀವಿಸಿದ್ದಳು.' 


೪, ಬಿಂಟ್ಯ 

ತೋರುವಿನ ತಂದೆಯ ಮನೆ--ರಾಂಬಾಗಾನ್‌ 12, ಮಾಣಿಕ್‌ತಲ ರಸ್ತೆ, 
ಕಲ್ಕತ್ತೆಯ ಮಧ್ಯಭಾಗದಲ್ಲಿದೆ. ತೋರು ಹುಟ್ಟಿದ್ದು ಈ ಮನೆಯಲ್ಲೆ. ಗೋವಿಂದಚಂದ್ರ 
ನಿಗೆ ಮೂರು ಮಕ್ಕಳು. 1851 ಅಕ್ಟೋಬರ್‌ 18 ರಂದು ಹುಟ್ಟಿದ ಅಬ್ದು (ಮರಣ 
ಜುಲೈ 7, 1865), 1854 ಸೆಪ್ಟೆಂಬರ್‌ 13 ರಂದು ಹುಟ್ಟಿದ ಅರು (ಮರಣ ಜುಲೈ 


ಕಿ 


23, 1874) ಹಾಗೂ 1856 ಮಾರ್ಚ್‌ 4 ರಂದು ಹುಟ್ಟಿದ ತೋರು (ಮರಣ 
ಆಗಸ್ಟ್‌ 30, 1877). 

1862 ರಲ್ಲಿ ಕಾರನ್‌ ವಾಲಿಸ್‌ ಚೌಕದಲ್ಲಿರುವ ಕೈಸ್ತ ದೇವಾಲಯದಲ್ಲಿ ದತ್ತ 
ಕುಟುಂಬ ಕ್ರೈಸ್ತ ಧರ್ಮವನ್ನು ಅವಲಂಬಿಸಿತು. ಈ ಪ್ರಮುಖ ಘಟನೆಯಾದಲೆಮೇಲೆ 
ತೋರು ಒಮ್ಮೆ ಅರುವಿನ ಜೊತೆಯಲ್ಲಿ ಆಡುತ್ತಿದ್ದಳು. ಆಗ ಇದ್ದಕ್ಕಿದ್ದಂತೆ ಅರು 
ತೋರುವನ್ನು ಕೇಳಿದಳು: "ನೀನು ಕೈಸ್ತಳು ಅಲ್ಲವೆ? ಬೈಬಲ್‌ನಲ್ಲಿ ಹೇಳಿದೆಯಲ್ಲವೆ. 
ಒಬ್ಬ ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸು ಎಂದು. ನೀನು 
ಹಾಗೆ ನಿನ್ನ ಇನ್ನೊಂದು ಕೆನ್ನೆಯನ್ನು ತೋರಿಸಬಲ್ಲೆಯ? ' "ಹೌದು ತೋರಿಸು 
ತ್ತೇನೆ' ಎಂದಳು ತೋರು. ತೋರು ಹಾಗೆಂದಕೂಡಲೆ ಅರಂ ಜೋರಾಗಿ ಅವಳ 
ಕೆನ್ನೆಗೆ ಹೊಡೆದಳು. ತೋರು ಗಟ್ಟಿಯಾಗಿ ಅಳತೊಡಗಿದಳು. ಆದರೆ ಹಿಂದಿರುಗಿಸಿ 


18 


ಹೊಡೆಯಲಿಲ್ಲ. ತೋರು ತನ್ನ ಇನ್ನೊಂದು ಕೆನ್ನೆಯನ್ನು ತೋರಿಸಿದಳೋ ಇಲ್ಲವೊ 
ಎಂಬುದನ್ನು ಅವಳ ಜೀವನ ಚರಿತ್ರೆಯನ್ನು ಬರೆದ ಹರಿಹರದಾಸ್‌ ಹೇಳಿಲ್ಲ. ಅರುವಿ : 
ಗಿಂತ ತೋರು ಕಿರಿಯಳಾದರೂ ತೋರುವೇ ಅರುವಿಗಿಂತ ಯಾವಾಗಲೂ ಮುಂದಾ 
ದರೂ ಈ ಒಂದು ಬಾಲಿಶ ಘಟನೆಯಿಂದ ತೋರುವಿನ ವ್ಯಕ್ತಿತ್ವಕ್ಕಿಂತ ಅರುವಿನದೇ 
ಹೆಚ್ಚು ಶಕ್ತಿಯುತವಾಗಿತ್ತೆಂದು ಹೇಳಬಹುದು. 

ಬಾಲ್ಯದಿಂದಲೂ ಈ ಮೂರು ಮಕ್ಕಳಿಗೂ ಓದಿನಲ್ಲಿ ಅತಿಯಾದ ಶ್ರದ್ಧೆ. ಶ್ರದ್ಧಾ 
ವಂತನೂ ಹಿರಿಯನೂ ಆದ ಬಾಬು ಶಿವಚಂದ್ರ ಬ್ಯಾನರ್ಜಿ ಎಂಬ ಕೈಸ್ತ ಈ ಮಕ್ಕಳಿಗೆ 
ಉಪಾಧ್ಯಾಯನಾದ. 1885 ರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಥಮ ಅಧ್ಯಕ್ಷ 
ನಾದ ಡಬ್ಲ್ಯೂ ಸಿ. ಬ್ಯಾನರ್ಜಿಯ ಪತ್ನಿ ಈತನ ಸೋದರ ಸೊಸೆ. ಬಾಬು ಶಿವಚಂದ್ರ 
ನೆಂದರೆ ದತ್‌ ಮಕ್ಕಳಿಗೆ ಬಲು ಪ್ರೀತಿ. 1877 ರಲ್ಲಿ ಮಾರ್ಟಿನಳಿಗೆ ಬರೆದ ಕಾಗದದಲ್ಲಿ 
ತೋರು ಹೀಗೆ ಹೇಳಿದ್ದಾಳೆ: ನಾವು ತೀರ ಚಿಕ್ಕವರಾಗಿದ್ದಾಗ ಆತ ನಮಗೆ ಇಂಗ್ಲಿಷ್‌ 
ಪಾಠ ಹೇಳುತ್ತಿದ್ದರು. ಮಕ್ಕಳಾದ ನಮಗೆ ಅವರೆಂದರೆ ಬಹಳ ಇಷ್ಟ. ದೊಡ್ಡ 
ವರಾದ ಮೇಲೆ ಅವರನ್ನು ಕಂಡರೆ ಪ್ರೀತಿಯ ಜೊತೆಗೆ ಗೌರವವೂ ಸೇರಿತು. ಅತನೊಬ್ಬ 
ನಿಜವಾದ ಕೈಸ್ತ, ನಮ್ಮ ಸುಖದುಃಖಗಳೊಂದಿಗೆ ಹೃದಯಪೂರ್ವಕವಾಗಿ ಭಾಗಿ 
ಯಾಗುತ್ತಾರೆ. ಪಾಠದ ಕಾಲದಲ್ಲಿ ಅಲ್ಪ ವಿಷಯಗಳ ಬಗ್ಗೆ ಹರಟುತ್ತಾ ನಾವು ಹೇಗೆ 
ಕಾಲ ಕಳೆದುಬಿಡಲು ಇಷ್ಟಪಡುತ್ತಿದ್ದೆವು! ಆದರೆ ಹೆಚ್ಚು ಹರಟಲು ಆತ ನಮ್ಮನ್ನು 
ಬಿಡುತ್ತಿರಲಿಲ್ಲ. ಹಣಕಾಸಿನ ವಿಭಾಗದಲ್ಲಿ ಕೆಲಸದಲ್ಲಿದ್ದ ಪ್ರತಿಯೊಬ್ಬರ ಆರೋಗ್ಯದ 
ವಿಷಯವನ್ನೂ ನಾವು ಒಬ್ಬೊಬ್ಬರೂ ವಿಚಾರಿಸುತ್ತಿದ್ದೆವು... ಯಾರದೊ ಒಬ್ಬರ ವಿಷಯ 
ವನ್ನು ತಿಳಿಯಬೇಕೆಂದು ನಾವೆಲ್ಲರೂ ಒಟ್ಟಿಗೇ ಪ್ರಯತ್ನಿಸುತ್ತಿದ್ದೆವು. ಮಿಲ್ಬನ್‌ 
ಮಹಾಕವಿಯ ಕಾವ್ಯವನ್ನು ನಾವು ಅವರೊಡನೆ ಓದಿದೆವು. ಪ್ಯಾರಡೈಸ್‌ ಲಾಸ್ಟ್‌ 
ಕಾವ್ಯವನ್ನು ಎಷ್ಟುಸಲ ಓದಿದ್ದೆವೆಂದರೆ ಅದರ ಮೊದಲ ಅಧ್ಯಾಯ, ಎರಡನೆಯ ಅಧ್ಯಾ 
ಯದ ಸ್ವಲ್ಪ ಭಾಗ ನಮಗೆ ಬಾಯಿಪಾಠವಾಗಿಹೋಗಿತ್ತು. 

ಸ್ವಲ್ಪಕಾಲದಲ್ಲೇ ತೋರು ಅರು ಇಬ್ಬರೂ ಪಿಯಾನೊ ನುಡಿಸುವುದನ್ನು ಕಲಿತು 
ಆಂಗ್ಲಳಾದ ಶ್ರೀಮತಿ ಸೈನೇಸ್‌ ಎಂಬಾಕೆಯ ಬಳಿ ಹಾಡಲು ಕಲಿತರು. ಯೂರೋಪಿ 
ನಲ್ಲಿದ್ದಾಗ ಇದನ್ನು ಮತ್ತಷ್ಟು ಕಲಿತು ಪಿಯಾನೊ ಸಾಧನದಲ್ಲೂ ಹಾಡುಗಾರಿಕೆಯಲ್ಲೂ 
ಪ್ರವೀಣರಾದರು. ಕಲ್ಕತ್ತೆಯಲ್ಲಿ ಪೂರ್ವಜರಿಂದ ಬಂದ ಮನೆ, ಸುತ್ತಲೂ ಉದ್ಯಾನ, 
ಐರೊಪ್ಯ ಹಾಗೂ ಬಂಗಾಲಿ ಸಂಗೀತ, ಹೇರಳವಾದ ಬಂಧುಮಿತ್ರವೃಂದ, ಓದಲು 
ಬೇಕಾದಷ್ಟು ಕಾಲಾವಕಾಶ ಇವುಗಳಿಂದ ಕೂಡಿದ ತೋರುವಿನ ಬಾಲ್ಯ ಸುಖವಾಗಿಯೇ 
ಇರಬಹುದಾಗಿತ್ತು ಅಬ್ದು 1865 ರಲ್ಲಿ ಅಕಾಲ ಮರಣಕ್ಕೆ ತುತ್ತಾಗದೆ ಇದ್ದಿದ್ದರೆ. 
ರಮೇಶ್‌ ಚಂದ್ರನ ಬರಹಗಳಲ್ಲಿ ಆತನ ದೊಡ್ಡಪ್ಪನ ಬಾಗ್‌ಮರೀ ಉದ್ಯಾನದ ಬಗ್ಗೆ 
ಸ್ವಾರಸ್ಕವಾದ ವಿವರಣೆಯಿದೆ. 

“ ಅನೇಕ ಎಕರೆಗಳಷ್ಟು ಹರಡಿದ್ರ ವಿಶಾಲ ಉದ್ಯಾನ ಹಣ್ಣಿನ ಮರಗಳ ನೆರಳು: 
ಒಂದು ಕಾಲುವೆಯ ಮೇಲೆ ಹಳ್ಳಿಗಾಡಿನ ಸೇತುವೆ. ಇದನ್ನು ಕಂಡರಂತೂ ಬಾಲ್ಕದಲ್ಲಿ 
ನಮಗೆ ಸಂತೋಷವೋ ಸಂತೋಷ. ನಾವು ತೋಟದ ತುಂಬ ಒಡಾಡುತ್ತಿ ದ್ರೆವು. 


19 


ಗೋವಿಂದ ಚಂದ್ರನ ಒಬ್ಬನೇ ಮಗ ಅಬ್ಬು ಅವನಿಗೆ ಮೆಚ್ಚುಗೆಯಾದ ಏಕಾಂತ ಸ್ಥಳ ' 
ಗಳನ್ನು ನಮಗೆ ತೋರಿಸುತ್ತಿದ್ದ. ಪಾಪ ಆ ಹುಡುಗ ಚಿಕ್ಕವನಾಗಿದ್ದಾಗಲೇ ತೀಠಿ ' 
ಸೊಂಡ. ಅವನ ಮರಣ ಅವನ ತಂದೆ ತಾಯಿಯರಿಗೆ ಆದ ದೊಡ್ಡ ಆಘಾತ, ಅದೊಂದು 
ಚಿರಕಾಲದ ದುಃಖ. ಹಣ್ಣಿನ ಮರಗಳ ಈ ಅರಣ್ಯದ ಮಧ್ಯೆ ವಿಶಾಲವಾದ ಒಂದು 
| ಮನೆ. ಶಾಂತಿಯ ಪ್ರತೀಕವಾಗಿತ್ತು ಅದು. ಈ ಮನೆಯಲ್ಲಿ ಅಪುರ್ವ 
ಸಂಗ್ರಹವಿತ್ತು. ಗೋವಿಂದ ಚಂದ್ರನ ವಿಹಾರ ಸಾಧನವೆಂದರೆ ಅಧ್ಯಯನ. ' 
ಇ ಕುಟುಂಬದ ಸುಖ ಸಂತೋಷಗಳು ಏನೇ ಇದ್ದರೂ ಬಹಳ ಬೇಗ ಸಾವಿನ 
ಕಪ್ಪಮೋಡ ದತ್‌ ಕುಟುಂಬದ ಮೇಲೆ ಮುಸುಕಿತು. "ಅಬ್ಬುವಿನ ಮರಣಾನಂತರ 
ತನ್ನ ಉಳಿದ ಮಕ್ಕಳನ್ನೂ ಎಲ್ಲಿ ಕಳೆದುಕೊಳ್ಳುತ್ತೇನೊ ಎಂಬ ಹೆದರಿಕೆ ಗೋವಿಂದ ಚಂದ್ರ 
ನನ್ನು ನಿರಂತರ ಕಾಡಿತು. ಅವರನ್ನು ತನ್ನಿಂದ ದೂರವಿರಲು ಬಿಡಲೇ ಇಲ್ಲ. ಬದಲಾಗಿ 
ಆ ಮಕ್ಕಳು ಜೊತೆಗಿದ್ದ ಪ್ರತಿ ನಿಮಿಷವೂ ಸಂತೋಷಪಟ್ಟ. ತನ್ನ ಹದಿನಾಲ್ಕನೆಯ 
ವಯಸ್ಸಿನಲ್ಲೇ ಕಾಲವಾದ ಅಬ್ಬುವಿನ ಬಗ್ಗೆ ಗೋವಿಂದ ಒಂದು ಅಷ್ಟಷಟ್ಟದಿ ಬರೆ 
ದಿದ್ದನು. ಅದನ್ನು ಇಂಗ್ಲೆಂಡಿನಲ್ಲಿ ರಮೇಶ್‌ಚಂದ್ರನಿಗೆ ಓದಿ ಹೇಳಿದ. ಆಗತಾನೆ 
ದತ್‌ ಫಾ ಫ್ಯಾಮಿಲಿ ಆಲ್ಬಮ್‌ ಪ್ರಕಟವಾಗಿತ್ತು. ಎದೆಯೊಡೆತದ ಆರ್ತ ನುಡಿಗಳಿವು: 


"ಎದೆಯೊಡೆದ ಏಕಾಂಗಿಯಾಗಿ ಉಳಿದೆ ನಾನು 
ಬೇಸತ್ತ ಮನದಿ ಬೇಸರದ ದಿನಗಳನು ಎಣಿಸಲಿನ್ನು ' 


ಮುಂದೆ ಯಾವ ಧಾರ್ಮಿಕ ಶ್ರದ್ಧೆ ಆತನನ್ನೂ ಆತನ ಮಡದಿಯನ್ನೂ ಕಾಪಾಡಿತೊ 
ಅದೇ ಶ್ರದ್ದೆ ಹಿಂದೆ ಅವರ ಹಿರಿಯ ಹುಡುಗ ಕಾಲವಾದಾಗಲೂ ಅವರಿಗೆ ಚೇತನವಿತ್ತಿತ್ತು. 


“ ಪ್ರೇಮಕ್ಕೆ ಸಾವಿಲ್ಲ. ಅಗಲುವಿಕೆ ಅಲ್ಲಿಲ್ಲ. 

ಕಾಲ ಹತ್ತಿರವಾದಾಗ ಮುಂಜಾವು ಮಂದಸ್ಮಿತವಾಗಲೆಬೇಕು 
ನಾನು ಆಗ ಆ ಗಂಭೀರ ಸಿಂಹಾಸನದ ಇದಿರು ನಿಲ್ಲಲೆಬೇಕು. 
ನಿಲ್ಲುವೆನು. ನನ್ನ ಪ್ರೀತಿಯ ಮಗನೊಡನೆ ಕೂಡಿ 
ದನಿಯೆತ್ತಿ ವಂದಿಪರು ಭಟರು ಪ್ರಾರ್ಥನೆಯ ಹಾಡಿ.' 


ಇದೇ ಶ್ರದ್ಧೆ ಬಹು ದುಃಖದಲ್ಲೂ ತೋರುವನ್ನು ಕಾಪಾಡಿತು. ಭುವಿಯ 
ಮೇಲಿನ ಬೇಸರದ ಬದುಕು ಕೊನೆಗೊಂಡಾಗ ಮುಂದೆ ಕಾದಿರುತ್ತದೆ ಚಿರಸುಖದ ಬದುಕು 
ಎಂಬ ಅಶಾಭಾವನೆ.ಆಕೆಯ ಬರಹದಲ್ಲೆಲ್ಲ ಮೂಡಿ ನಿಂತಿದೆ. 
ತನ್ನ ಮೂರು ಮಕ್ಕಳ ಬಾಲ್ಯದ ದಿನಗಳನ್ನು ಕುರಿತಾದ ಕವನವೊಂದನ್ನು ಗೋವಿಂದ 
ತಾನೆ ಸ್ವತಃ ಬರೆದಿದ್ದಾನೆ. ಈ ಚಿತ್ರ ನಮ್ಮನ್ನು ಚಕಿತಗೊಳಿಸುತ್ತದೆ. 
“ ಮಗ ಬಲು ವಿಶ್ವಾಸಿ ನನಗೆ ಅವನೆ ಪಂಚಪ್ರಾಣ, 
ನೋಡಲಾಗಲೆ ಯುವಕ ಆದರಿನ್ನೂ ಕೂಸಿನವನು 
ಹೀಗೆ ಇರಲಿ ಬಹುಕಾಲ. ಜಂಬಕೊಚ್ಚುವುದೆನಗವಮಾನ 
ಆದರೆ ಇಹರೆ ಅವರಿವರು ಇವನೆತ್ತರ? ಇಹನೆ ತಿಳಿ ಮಸಿನವನು.' 
20 


ನನ್ನ ಎರಡನೆಯ ಮಗು, ಮನೆಯ ಸೌಂದರ್ಯದ ರಾಣಿ ಬಲು ವೆಂದುವು 


ಅಷ್ಟು ವಿಶ್ವಾಸಿಯಲ್ಲ ಅಷ್ಟು ಕಠೋರಳೂ ಅಲ್ಲ. 
ಅಣ್ಣನಷ್ಟು ಒರಟಳಲ್ಲ. ಕೆಂಪೇರುವ ಕೆನ್ನೆ ಗಲ್ಲ 
ಇವಳು ಶುಭ್ರ ಶಾಂತ ಪ್ರಶಾಂತಳು. 


ಮಂಸ್ಸಂಜೆಯ ಮೊದಲ ತಾರೆಯಂತೆ, ಎಲ್ಲರಿಗೂ ಕೊನೆಯವಳು. 


ಪುಟಾಣಿ ಗಂಧರ್ವಳಾಕೆ, ಕೆದರಿ ಕಟ್ಟಿದ ತಲೆಗೂದಲು 


ಸ್ವಪ್ರೇರಿತೆ, ಆದರೂ ನಾಚಿಕೆ. ಹೇಳಿದ ಮಾತ ಕೇಳುವವಳೆ ಅವಳು! 


ಪಶುಪಕ್ಷಿ ಪ್ರಾಣಿಗಳನು ಕಂಡರೆ ಪ್ರೀತಿ ತುಂಬ. 


ಬಲು ಬುದ್ದಿವಂತೆ. ಇದು ದೇವರೆನಗಿತ್ತ ಕುಟುಂಬ. 


1869 ರ ಚಳಿಗಾಲದಲ್ಲಿ ಯೂರೋಪಿಗೆ ತೆರಳುವ ಮೊದಲು ತೋರು ಹಾಗೂ 
ಅವಳ ಮನೆಯವರು ತಮ್ಮೆಲ್ಲ ಕಾಲವನ್ನೂ ರಾಂಬಾಗನ್‌ ಹಾಗೂ ಬಾಗಮರಿ ಈ 
ಎರಡು ಮನೆಗಳಲ್ಲಿ ಕಳೆದರು. ತೋರುವಿಗೆ ಬಾಗ್‌ಮರಿಯ ತೋಟದ ಮನೆ ಬಲು ಇಷ್ಟ. 


ಅದನ್ನು ಅವಳು ತನ್ನ ಅನೇಕ ಕವನಗಳಲ್ಲಿ ಹೊಗಳಿದ್ದಾಳೆ. 
ಹೆಮ್ಮರಗಳೆಂದರೆ ಅವಳಿಗೆ ಬಲು ಪ್ರೀತಿ. 


ಎಲ್ಲಕ್ಕಿಂತಲೂ ಅಲಿದ 
ಮಾ ೧ಣ೧೦ 


“ ಎಂತಹ ಉಜ್ವಲ ವೃಕ್ಷಗಳು! ಗಂಭೀರ ಸಾಲವೃಕ್ಷ ಏನಿದರ ಮಾಟ 


ದಿಟ್ಟಿಸಿ ನೋಡಿ ನಲಿದು ನೆಲೆಸುತ್ತದಲ್ಲೆ ನೋಟ. 
ಅಡಕೆ ಮರವೊಂದು ಉದ್ರ ಕಂಬ 


ಗರಿಗೆದರಿ ಹರಡಿರುವ ರೆಂಬೆಗಳೆ ಇದರ ಶಿಖೆ ತುಂಬ 


ಹಗುರೆಲೆಯ ಹುಣಿಸೆ ಬಲುಹಿರಿದು ವಿಸ್ತಾರ 
ಪೇಲವ ಮೃದು ಗಂಧದ ಕಹಿಬೇವಿನ ಮರ 


ಕಂಗೊಳಿಪುದು ಶ್ಮಾಲಲಿ ಮಧುಮಗಳಂದದ ಪ್ರಭೆಯಿಂದ 


ಥಳಥಳಿಸುವ ಸುಮವೃಂದಕೆ ಕೆಂಪಿನ ಕಾಂತಿಯ ಅಂದ. 


ಅಂಜೂರದ ಗಿಡಗಳ ದೊಡ್ಡ ಗುಡಾರ 
ಇರಬಹುದಿದರಡಿ ಸೇನೆ ಅಪಾರ 
ಅಲ್ಲೊಂದು ಇಲ್ಲೊಂದು ಬಿರುಕು 
ಇದರಿಂದಲೆ ರವಿ ಕಿರಣದ ಇಣುಕು 
ಬಿದುರಿನ ಮೆಳೆಯಲಿ ತೂಗುಯ್ಯಾಲೆ 
ಮೇಲಿನ ಮರದಲಿ ಸಾರಿಕೆ ಹಾಡಿನ ಲೀಲೆ 
ಮಾವಿನ ತೋಪದು ಕಗ್ಗತ್ತಲೆಯೊಡ್ಡು 


ಕಾಗೆ ಕೋಗಿಲೆಗಳ ಬೀಡು, ಎಲ್ಲೆಲ್ಲೂ ಇವುಗಳ ಗೂಡು 


ಸಂಪಿಗೆ ಮರಗಳ ಜೊತೆಗೆ ಪೀತದಾರು 
ಲೋಲಾಕು ಹೂವಿನ ನಗೆಸೂರು 


ಗುತ್ತಾಗಿ ಹಬ್ಬಿರುವ ಕಾಡುದ್ರಾಕ್ಷಿ ಬಳಿ ಫಯ ಮಾಲೆ ಮಾಲೆ 


21 


ಗಿಡ ಮರಗಳ ಮೇಲೆಲ್ಲ ಇದರ ಲೀಲೆಯೋ ಲೀಲೆ 

ಸಂಸ್ಕೃತ ಕವಿಗಳು ಹಾಡಿ ಹೊಗಳಿರುವ ಶಿರೀಷ 

ಇದ ಮುಡಿಯಲು ಹಳ್ಳಿ ಹೆಂಗಳಿಗೆ ಬಲು ಹರುಷ 
ರಾಕ್ಷಸನೊಲು ಬೆಳೆದು ಹರಡಿ ಅರಳಿಯ ಮರ ನಿಂತಿದೆ 
ಜಡೆಗಟ್ಟಿಹ ಜಟೆಯಂದದಿ ಬಿಳಲು ಬಿದ್ದಿದೆ 

ಇವುಗಳ ಜೊತೆಗಿವೆ ವೃಕ್ಷವಿಶಾಲ ಸಾಸಿರಕೂ ಹೆಚ್ಚು 

ಅವುಗಳ ತಲೆಗಿವೆ ಕೆಂಪಿನ ಕವಚ ಇಲ್ಲವೆ ಚಿನ್ನದ ಕುಚ್ಚು 

ಹಸಿರು ಕಿರೀಟದ ಮರಗಳು ಚಿಮ್ಮಿವೆ ಯುವಕರ ಎದುರಿನಲಿ 
ಸಂಜೆಯ ಬೆಳಕಲಿ ಕಪ್ಪನೆ ನೆಳಲಲಿ ಸಾಲು ಸಾಲಿನಲಿ ತೋಟದಲಿ 

ಭಾರತದ ಸುಂದರ ವೃಕ್ಷಗಳನ್ನು ಗಂಟೆಗಟ್ಟಲೆ ವೀಕ್ಷಿಸಿದವರು ಮಾತ್ರ ಅವುಗಳ 
ಬಗ್ಗೆ ಇಷ್ಟು ನಿಖರವಾಗಿ ಬರೆಯಲು ಸಾಧ್ಯ. ತೋರುವಿನ ಸುಪ್ರಸಿದ್ಧ ಕವನ “ನಮ್ಮ 

'. ಸರ್ವೆಮರ' ಕೂಡ ತೋರುವಿಗೂ ಗಿಡಮರಗಳಿಗೂ ನಡುವೆ ಇದ್ದ ಆ ಅಲೌಕಿಕ 
ಬಾಂಧವ್ಯದ ಕುರುಹಾಗಿದೆ. 

“ ಬಾಗ್‌ಮರಿ' ಯನ್ನು ಕುರಿತ ಸುನೀತ ತೋರುವಿನ ಅತ್ಯುತ್ತಮ ಕವನಗಳ 
ಲೊಂದು. ಮಕ್ಕಳೂ ಬಂಧುಬಳಗವೂ ಗೆಳೆಯ ಗೆಳತಿಯರೂ ಆ ವಿಶಾಲ ತೋಟದಲ್ಲಿ 
ಆಡಿ ಪಾಡುತ್ತಿದ್ದುದನ್ನು ನಾವು ಕಲ್ಪಿಸಿಕೊಳ್ಳಬಹುದು. 

ನಮ್ಮ ಮನೆಯ ತೋಟವ ಎಲೆಗೊಂಚಲು ಸಾಗರದೊಲು ಸುತ್ತಿಹುದು 
ಬೇಸರ ಬರಿಸುವ ಹಸುರಲ್ಲದು ಬಗೆಬಗೆ ಛಾಯೆಯೊಳದ್ರಿಹುದು 

ನಾನಾ ವಿಧ ವರ್ಣಗಳೊಂದರೊಳೊಂದೆದಂತಿದೆ ಕಣ್ಣಿಗೆ ಹಬ್ಬ. 

ತಿಳಿ ಹಸುರಿನ ನಯನವುರಿನ ಹುಣಿಸೆ 

ಹಚ್ಚನೆ ನ ಮಾವನು ಬಳಸೆ 

ತಾಳೆಯ ಮರಗಳು ಎದ್ದಿವೆ ನಡು ನಡುವೆ 

ತಿಳಿಕೊಳಗಳ ಮೇಗಡೆ ಬೂರಲು ಗಿಡಗಳು ಬಾಗಿವೆ 


y. ಕಹಳೆಯ ಕೂಗಿನ ಹಾಗಿದೆ ಬೆಚ್ಚಿಸುವಂತಹ ಕಿಚ್ಚಿನ ಬೂರಲ ಹೊಸ ಹೂವಿನ ಕೆಂಪು 
ಹ ಇದಕಿಂತಲು ಚೆಲುವದು ಬಿದಿರಿನ ಮೆಳೆಯಾ ಪೆಂಪು 


ಮೂಡಣ ಕಡೆ ಬಿದುರಿನ ಸಾಲು ಮೆಳೆ 
ಅವುಗಳ ನುಡುವಿಂದಿಣುಕುವ ಚಂದ್ರಕಳೆ 
ಬಿಳಿದಾವರೆ ಬೆಳ್ಳಿಯ ಬಟ್ಟಲದಂತಿದೆ 
ಕ್ಯ | ಚೆಲುವಿನ ಈ ಸೊದೆ ಸೇವಿಸಿ ತನುಮನ ಇಹವನೆ ಮರೆತಂತೆ 
ನಮ್ಮೀ ಅಮರೋದ್ಯಾನವ ನಿಟ್ಟಿಸುತ್ತಿದ್ದರೆ ಹೊಸ ಲೋಕವೆ ತೆರದಂತೆ 
ಬಾಗ್‌ಮರಿ ತೋಟದ ಮನೆ ತೋರು ಇರುವಾಗಲೂ ಅವಳ ಅನಂತರವೂ ಜನರ 
ಗಮನವನ್ನು ಎಷ್ಟರ ಮಟ್ಟಿಗೆ ಸೆಳೆಯಿತೆಂದರೆ ಪಾಶ್ಚಾತ್ಯ ದೇಶಗಳಿಂದ ಬಂದ ಅನೇಕರಂ 
ಅದನ್ನು ಹೋಗಿ ನೋಡಲು ಕಾತುರರಾಗಿದ್ದರು. ಎಲಿಜಬೆತ್‌ ಎಸ್‌. ಕಾಟನ್‌ 
ತ ಎಂಬಾಕೆ ತೋರುವನ್ನು ಮೆಚ್ಚಿದವರಲ್ಲಿ ಒಬ್ಬಳು. 1907 ರಲ್ಲಿ ಎಂದರೆ ತೋರು 
ಈ 22 


ಕಾಲವಾದ ಮೂವತ್ತು ವರುಷದ ಮೇಲೆ ಆಕೆ ಕಲ್ಕತ್ತೆಗೆ ಭೇಟಿಯಿತ್ತು ಹರಿಹರದಾಸನಿಗೆ 
ಈ ಕೆಳಕಂಡ ಪತ್ರ ಬರೆದಳು: 
ಮಾನ್ಯರೆ, 

“ ನಾನು ಅನೇಕ ವರುಷಗಳಿಂದಲೂ ಕಲ್ಕತ್ತೆಯನ್ನು ತೋರುವಿನ ಪವಿತ್ರ ಸ್ಮೃತಿ 
ಗೊಂದು ಸ್ಮಾರಕವೆಂದು ಪರಿಗಣಿಸಿದ್ದೇನೆ. ಸಾಧ್ಯವಾದರೆ ತೋರು ಯಾವ ಮನೆಯಲ್ಲಿ 
ವಾಸಮಾಡಿ ಇಂದು ಕಂಬನಿ ಮಿಡಿಯುತ್ತಿರುವ ಜಗತ್ತಿಗೆ ಕೆಲವೇ ಆದರೂ ಅತ್ಯಮೂಲ್ಯ 
ವೆನಿಸಿರುವ ತನ್ನ ಪ್ರತಿಭೆಯ ಪುಷ್ಪಗಳನ್ನು ಅರ್ಪಿಸಿದಳೊ ಆ ಮನೆಯನ್ನು ನೋಡಲು 
ಬಯಸುತ್ತೇನೆ.” 

ಶ್ರೀಯುತ ಎಡ್‌ಮಂಡ್‌ಗಾಸ್‌ "ಹೇಳಿದಂತೆ ಯಾವ ಮನೆಯಲ್ಲಿ ಅವಳು ಸಂಸ್ಕೃತ 
ಸಾಹಿತ್ಯದ ರಹಸ್ಯದಾಳಕ್ಕೆ ಇಳಿದಳೊ ಆ ತೋಟದ ಮನೆಯನ್ನು ನೋಡಲು ಬಯಸು 
ತ್ತೇನೆ. ” 

ತೋರುವಿನ ಸುಂದರ ಬಾಲ್ಯ ಜೀವನ ಅವಳು ಜನಿಸಿದ ನಾಡಿನಲ್ಲಿ ಮೊಗ್ಗಾಗಿಮೂಡಿ 
ವಿದೇಶದಲ್ಲಿ ಅರಳಿ ಪ್ರಬುದ್ಧವಾಗಬೇಕಾಗಿತ್ತು. ಗೋವಿಂದ ಚಂದ್ರ ತನ್ನ ಮಕ್ಕಳಿಗೆ 
ವಿದೇಶಯಾತ್ರೆ, ವಿದ್ಯಾಭ್ಯಾಸ ಇವುಗಳ ಪ್ರಯೋಜನ ಸಿಗುವಂತೆ ಮಾಡಲು ನಿರ್ಧರಿಸಿದ. 
“ಕಪ್ಪುನೀರನ್ನು ” ದಾಟಿದ ಬಂಗಾಳಿ ಹೆಣ್ಣುಮಕ್ಕಳಲ್ಲಿ ತೋರು ಅರು ಮೊದಲಿಗರು. 
ಅವರ ಗೆಳತಿ ಶ್ರೀಮತಿ ಬಾರ್ಬನ್‌ ಹೀಗೆ ಬರೆದಿದ್ದಾಳೆ. "ಅವರು (ತಂದೆ ತಾಯಿಯರು) 
ತಮ್ಮ ಇಬ್ಬರು ಬುದ್ಧಿವಂತ ಮಕ್ಕಳಿಗೂ ಅತ್ಯುತ್ತಮ ವಿದ್ಯಾಭ್ಯಾಸ ಕೊಡಿಸಲು ನಿರ್ಧರಿಸಿ 
ದರು. ನಮ್ಮ ದೇಶಕ್ಕೆ ವಾಪಸಾಗುತ್ತಿದ್ದ ನಮ್ಮ ಜೊತೆಯಲ್ಲಿ ಪ್ರಯಾಣ ಮಾಡುವ 
ಪ್ರಯೋಜನ ಪಡೆದು ಆ ಚಳಿಗಾಲದಲ್ಲಿ ಯೂರೋಪಿಗೆ ಬಂದರು (1869). ನಮ್ಮ 
ಯಜಮಾನರ ಮಾತಿಗೆ ಒಪ್ಪಿ ನಮ್ಮ ಜೊತೆಯಲ್ಲಿ ನೀಸ್‌ ಪಟ್ಟಣಕ್ಕೆ ಬಂದರು. ನನ್ನ 
ತಂದೆ ತಾಯಿಗಳು ಅಲ್ಲಿದ್ದರು. ನನಗೆ ನೆನಪಿರುವಂತೆ ದತ್‌ ಕುಟುಂಬ ಅಲ್ಲಿ ಮೂರು 
ನಾಲ್ಕು ತಿಂಗಳನ್ನು ಕಳೆಯಿತು. ನಾವು ಆ ಪಟ್ಟಣದ ಹಲವರಿಗೆ ಅವರ ಪರಿಚಯ ಮಾಡಿ 
ಕೊಟ್ಟೆವು ಅವರೆಲ್ಲರೂ ಬೇಗ ಫ್ರೆಂಚ್‌ ಕಲಿತರು.' 

ತೋರು ಅರು ಫ್ರಾನ್ಸನ್ನು ಮನಸಾರ ಮೆಚ್ಚಿದರು. ಭಾರತವನ್ನು ಬಿಟ್ಟರೆ ಅವರನ್ನು 
ಬಹುವಾಗಿ ಆಕರ್ಶಿಸಿ ಸ್ಫೂರ್ತಿ ನೀಡಿದ ದೇಶ ಫ್ರಾನ್ಸ್‌. ಫ್ರೆಂಚ್‌ ಜನರೂ ಕೂಡ 
ತೋರುವನ್ನು ಫ್ರೆಂಚ್‌ ಮಹಿಳೆಯೆಂದೇ ಕರೆದರು. ತನ್ನ ಹದಿಮೂರನೆಯ ವಯಸ್ಸಿ 
ನಲ್ಲಿ ಫ್ರಾನ್ಸಿಗೆ ಬಂದ ತೋರು ಫ್ರೆಂಚ್‌ ಭಾಷೆಯನ್ನು ಬಹಳ ಬೇಗ ಲೀಲಾಜಾಲವಾಗಿ 
ಕಲಿತಳು. ತನ್ನ ಜೀವನಪರ್ಯಂತ ಫ್ರೆಂಚ್‌ ರೋಮ್ಯಾಂಟಿಕ್‌ ಸಾಹಿತ್ಯದಲ್ಲಿ ಮುಳು 
ಗೆದ್ದಳು. ಫ್ರೆಂಚ್‌ ಸಾಹಿತ್ಯವನ್ನು ಮನಃಪೂರ್ವಕ ಅಭ್ಯಾಸಮಾಡಿದಳು. ಫ್ರಾನ್ಸನ್ನು 
ಮನಸಾರ ಪ್ರೀತಿಸಿದಳು. 


23 


೫. ಫ್ರಾನ್ಸ್‌ 

ಮರ್‌ಸೇಲ್ಸ್‌ನಲ್ಲಿ ಇಳಿದು ದತ್‌ ಕುಟುಂಬದವರು ನೀಸ್‌ ಪಟ್ಟಣಕ್ಕೆ ಹೋಗಿ 
ಅಲ್ಲಿ 1870 ರ ವಸಂತದವರೆಗೂ ಇದ್ದರು. ತೋರು ಅರು ಇಬ್ಬರೂ ಒಂದು ಶಾಲೆಗೆ 
ಹೋಗಿ ಫ್ರೆಂಚ್‌ ಭಾಷೆಯನ್ನು ಆಸ್ಥೆಯಿಂದ ಕಲಿತರು. ಅಕ್ಕತಂಗಿಯರು ಹೋದದ್ದು 
ಇದೊಂದೇ ಶಾಲೆಗೆ. ಆ ಶಾಲೆಯ ಬಿಟ್ಟು ಅವನತ... 1.35ದ ದಂ 
- ಬರುತ್ತಿದ್ದ ಉಪಾಧ್ಯಾಯಿನಿಯ ಬಳಿಯಲ್ಲೇ ಕಲಿಯಲಾರಂಭಿಸಿದರು. ಫ್ರೆಂಚ್‌ ಸಾಹಿತ್ಯ 
ವನ್ನು ಆಳವಾಗಿ ಅಭ್ಯಾಸಮಾಡಲಾರಂಭಿಸಿದರು. ತೋರು ಫ್ರಾನ್ಸಿನ ಮಹಾಕ್ರಾಂತಿ 
ಯಿಂದಲೂ ಆಕರ್ಷಿತಳಾದಳು. ಆ ಕಾಲದ ಸಾಹಿತ್ಯದಲ್ಲಿ ಸ್ವಾತಂತ್ರ್ಯಪ್ರೇಮ ತಾನೇ 
ತಾನಾಗಿ ಮೈದೋರಿತ್ತು. ಸ್ರೀ ಸ್ವಾತಂತ್ರ್ಯದ ಬಗ್ಗೆ ಜಾರ್ಜ್‌ ಸ್ಯಾಂಡ್‌ ಬರೆದ 
ಕಾದಂಬರಿಗಳಂಥವು ಬೇಕಾಗಿತ್ತು ಭಾರತಕ್ಕೆ. ಫ್ರಾನ್ಸಿನ ಬಗ್ಗೆ ತೋರುವಿನ ಅಭಿಮಾನ 
ಎಷ್ಟಿತ್ತೆಂದರೆ ತಾನು ಫ್ರೆಂಚ್‌ ಹುಡುಗಿಯೇ ಎಂದು ಭಾವಿಸಿದಳು. "ನಾನೊಬ್ಬ 
ಸ್ಥಿರಮನಸ್ಕೆ ಅಪರಾಜಿತ ಫ್ರೆಂಚ್‌ ಮಹಿಳಿ' ಎಂದು ತೋರು ತನ್ನ ದಿನಚರಿಯಲ್ಲಿ 
ಬರೆದಿದ್ದಾಳೆ. 

ನೀಸ್‌ ನಗರದಲ್ಲಿದ್ದಾಗ ತೋರು ತನ್ನ ಚಿಕ್ಕಪ್ಪನ ಮಗ ಅರುಣಚಂದ್ರದತ್ತನಿಗೆ 
ಕಲ್ಕತ್ತಗೆ ಪತ್ರ ಬರೆದಳು. "ಕಾಗದ ಬಂದಾಗ ನಾವು ಊಟಮಾಡುತ್ತಿದ್ದೆವು. ಕೋಣೆ 
ಯಲ್ಲಿ ಇಬ್ಬರು ಸಂಗೀತಗಾರರು ಹಾರ್ಟ್‌ ಹಾಗೂ ಪಿಟೀಲು ವಾದ್ಯಗಳನ್ನು ನುಡಿಸು 
ತ್ತಿದರು... ನಮ್ಮ ಹಸಿವು ಹೆಚ್ಚಿ ಚೆನ್ನಾಗಿ ಊಟ ಮಾಡಲಿ ಎಂದು. ಇದು 
ಫ್ರೆಂಚರ ರೀತಿ. ನಾವು ಇಲ್ಲಿ ಉತ್ಸವವೊಂದಕ್ಕೆ ಹೋಗಿದ್ದೆವು. ಈ ಉತ್ಸವಕ್ಕೆ 
" ಕಾರ್ನಿವಲ್‌ ' ಎನ್ನುತ್ತಾರೆ. ಕಾರ್ನಿವಲ್‌ನಲ್ಲಿ ಜನ ಮುಖವಾಡಗಳನ್ನು ಹಾಕಿ 
ಕೊಂಡು ಬಣ್ಣ ಬಳಿದುಕೊಂಡು ಜನರ ಮೇಲೆಲ್ಲ ಸಕ್ಕರೆ ಮಿಠಾಯಿ ಎರಚುತ್ತಾರೆ. 
"ಲೆಂಟ್‌ ' ಎಂಬ ಕೈಸ್ತರ ಉಪವಾಸವ್ರತದ ಮೊದಲು ಜನ ಮಿತಿಮಾರಿ ಕುಣಿದಾಡು 
ತ್ತಾರೆ. ಸಂತೋಷವಾಗಿರುತ್ತಾರೆ. ಕ್ಯಾಥೊಲಿಕರಾದವರು " ಲೆಂಟ್‌ ' ವ್ರತಕಾಲದಲ್ಲಿ 
ತುಂಬ ನಿಯಮದಿಂದಿರುತ್ತಾರೆ. ಆದ್ದರಿಂದಲೇ ಅದಕ್ಕೆ ಮೊದಲು ಉತ್ಸಾಹ 
ದಿಂದಿರಲು ಬಯಸುತ್ತಾರೆ. ' 

ಕೆಸರಿನಲ್ಲಿ ನಡೆದು ಅವರು ಉತ್ಸವದ ಸ್ಥಳ ತಲುಪಿದ್ದರು. ಬಟ್ಟೆಯೆಲ್ಲಾ ಕೊಚ್ಚೆ. 
ಹೀಗಾಯಿತೆಂದು ಒಂದು ಗಾಡಿಯನ್ನು ಗೊತ್ತುಮಾಡಿಕೊಂಡರು. ಅದೂ ಅಷ್ಟೇನೂ 
ಹಿತಕರವಾಗಿರಲಿಲ್ಲ. ಆದರೆ ಕಲ್ಕ ತೇ ಯ `ಕುದುರೆಗಾಡಿಗಳು ಅಭ್ಯಾಸವಾಗಿದ್ದರಿಂದ 
ಅದೇನೂ ಅಷ್ಟು ಹೊಸ ದಾಗಿರಲಿಲ್ಲ. ಅಲ್ಲನ ಎಲ್ಲ ಕುದುರೆಗಾಡಿಗಳೂ ಕಲ್ಕತ್ತೆಯ 


24 


'ಅತ್ಯುತ್ತಮ ಕುದುರೆಗಾಡಿಯಷ್ಟೇ ಚೆನ್ನಾಗಿವೆ ಎಂದುಕೊಂಡರು. ಹುಡುಗಿಯರಿಬ್ಬರೂ 
ಶ್ರೀಮತಿ ಬಾರ್‌ಟನ್ನಳ ಸಹೋದರನೂ ಪಂಜಾಬಿನ ಐ. ಸಿ. ಎನ್‌ .ಸದಸ್ಯನೂ ಆದ 
ಶ್ರೀಯುತ ಎಲಿಯಟ್‌ನೊಂದಿಗೆ ಮಹಡಿ ಹತ್ತಿ ಹೋದರು. ಆದರೆ ಅವರ ತಂದೆ 
ತಾಯಿ ಗಾಡಿಯಲ್ಲೇ ಉಳಿದರು. ಕೆಳಗೆ ನಡೆಯುತ್ತಿದ್ದ ಕಾರ್ಯಕಲಾಪಗಳನ್ನೂ 
ಪ್ರದರ್ಶನವನ್ನೂ ನೋಡಲು ಮೇಲೆ ಹೋಗಿದ್ದ ಹಂಡುಗಿಯರು ಕುರ್ಚಿಗಳ ಮೇಲೆ 
ನಿಲ್ಲಬೇಕಾಗಿತ್ತು. 

ಫ್ರಾನ್ಸಿನಲ್ಲಿದ್ದ ಅವರ ಸ್ನೇಹಿತರಲ್ಲಿ ವೈದ್ಯರೊಬ್ಬರ ಮಡದಿಯೂ ಇದ್ದರು. ಈ 
ಹುಡುಗಿಯರು ಫ್ರೆಂಚ್‌ ಭಾಷೆಯಲ್ಲೇ ಮಾತಾಡಬೇಕೆಂದು ಆಕೆ ಒತ್ತಾಯಪಡಿಸು 
ತ್ತಿದ್ದಳು. ಇಂಗ್ಲಿಷಿನಲ್ಲಿ ಮಾತಾಡದೆ ಫ್ರೆಂಚ್‌ ಭಾಷೆಯಲ್ಲೇ ಮಾತಾಡಿ ಆದಷ್ಟು 
ಪ್ರಭುತ್ವ ಪಡೆಯಬೇಕೆಂಬುದು ಆಕೆಯ ಆಸೆ. "ಎಷ್ಟು ತಪ್ಪು ಮಾಡಿದರೂ ಚಿಂತಿಲ್ಲ' 
ಎನ್ನುತ್ತಿದ್ದಳು ಆ ವೈದ್ಯನ ಮಡದಿ. ` 

ವಿಶ್ವಕ್ಕೆ ಫ್ರಾನ್ಸಿನ ಕೊಡುಗೆ ಇಂಗ್ಲೆಂಡಿಗಿಂತಲೂ ಹಿರಿದಾಗಿತ್ತು. ತೋರು ಫ್ರೆಂಚ್‌ 
ಜೀವನವನ್ನು ಅಭ್ಯಾಸ ಮಾಡಿದಳು. ಫ್ರೆಂಚ್‌ ಹುಡುಗಿಯರ ವ್ಯಕ್ತಿತ್ವ ಅವಳ ಮೇಲೆ 
ಪ್ರಭಾವ ಬೀರಿರಬೇಕು. ಏಕೆಂದರೆ ತನ್ನ ಕಾದಂಬರಿಯಲ್ಲಿ ಫ್ರೆಂಚ್‌ ಯುವತಿಯೊಬ್ಬಳ 
ಬಗ್ಗೆ ಬರೆದಿದ್ದಾಳೆ. ಫ್ರಾನ್ಸಿನಲ್ಲೂ ಸಂಪ್ರದಾಯಸ್ಥ ಮನೆತನದ ಹೆಣ್ಣುಮಕ್ಕಳು 
ಬಂಗಾಳದ ಆಧುನಿಕ ಹೆಣ್ಣುಮಕ್ಕಳನ್ನು ಹೋಲುತ್ತಿದ್ದರು. ತೋರುವಿನ ಕಾದಂಬರಿ 
“ ಕುಮಾರಿ ಆರ್‌ವೆರಳ ದಿನಚರಿ'ಯ ನಾಯಕಿ ಮಾರ್ಗರೆಟ್‌ ನೀಸ್‌ ಪಟ್ಟಣದಲ್ಲಿ ತೋರು 
ಕಂಡು ಮೆಚ್ಚಿದ ಫ್ರೆಂಚ್‌ ಕನ್ಯೆಯರನ್ನು ಹೋಲುತ್ತಾಳೆ. ಅಷ್ಟೇ ಅಲ್ಲ. ಈ ಪಾತ್ರ 
ತೋರುವೇ ಆಗಲೂ ಬಹುದಿತ್ತು. ಕಾದಂಬರಿಯಲ್ಲಿ ವರ್ಣಿತವಾಗಿರುವ ಮನೆ ನಿಜ 
ವಾಗಿಯೂ ಇಂಗ್ಲೆಂಡಿನಲ್ಲಿ ಇತ್ತಾದರೂ ಕಾದಂಬರಿಗೆ ಫ್ರೆಂಚ್‌ ವಸ್ತುವನ್ನೂ ಹಾಗೂ 
ಫ್ರೆಂಚ್‌ ನಾಯಕಿಯನ್ನೂ ಆರಿಸಿದ್ದು ತೋರುವಿಗೆ ಫ್ರಾನ್ಸಿನ ಮೇಲಿದ್ದ ಮಮತೆಗೆ 
ಕುರುಹಾಗಿದೆ. ಅಲ್ಲದೆ ಫ್ರೆಂಚ್‌ ವಾತಾವರಣಕ್ಕೆ ಅವಳು ಎಷ್ಟು ಸಹಜವಾಗಿ ಹೊಂದಿ 
ಕೊಳ್ಳುತ್ತಿದ್ದಳು ಎಂಬುದನ್ನೂ ಸೂಚಿಸುತ್ತದೆ. 

ಫ್ರೆಂಚ್‌ ಸಾಹಿತ್ಯದೊಂದಿಗೆ ತೋರು ಹೊಂದಿದ್ದ ಸಂಪರ್ಕ ಜೇಮ್ಸ್‌ ಡಾರ್‌ಮೆಸ್ಟೆಟರ 
ನಿಗೆ ಬಹಳ ಮೆಚ್ಚಿಗೆಯಾಗಿ ಆತ ಹೀಗೆ ಹೇಳಿದ್ದಾನೆ: " ಫ್ರಾನ್ಸಿನಲ್ಲಿ ಅವರು ಅಲ್ಪಕಾಲ 
ಎದ್ದರೂ ಫ್ರಾನ್ಸ್‌ ತೋರುವಿನ ಭಾವನೆಗಳ ಮೇಲೂ ಕಲ್ಪನೆಯ ಮೇಲೂ ಅಸಾಧಾರಣ 
ಪ್ರಭಾವ ಬೀರಿತು. ಅವರು ಫ್ರಾನ್ಸಿನಲ್ಲಿದ್ದ ಕಾಲದ ಬಗ್ಗೆ ಹೆಚ್ಚು ವಿವರಗಳು ದೊರಕಿದ್ದರೆ 
ಚೆನ್ನಾಗಿತ್ತು. ಫ್ರೆಂಚ್‌ ತೋರುವಿನ ಮಮತೆಯ ಭಾಷೆಯಾಯಿತು. ಅಲ್ಲದೆ ಫ್ರಾನ್ಸ್‌ 
ಅವಳೊಪ್ಪಿದ ದೇಶವಾಯಿತು.' 

ನೀಸ್‌ ನಗರದಲ್ಲಿ ದತ್‌ ಕುಟುಂಬ ಭೂಮಧ್ಯ ಪ್ರದೇಶದ ರಮಣೀಯ ದೃಶ್ಯಗಳನ್ನು 
ಕಂಡು ತಣಿದರು. ನೀಲಸಾಗರ, ಬಣ್ಣಬಣ್ಣದ ಬೋಗನ್‌ವಿಲ್ಲ ಹೂಗಳು, ಪರ್ವತಗಳ 
ಇಳಿಜಾರಿನಲ್ಲಿನ ಕೆಂಪು ಹೆಂಚಿನ ಹೊಸ ಬಣ್ಣದ ಮನೆಗಳು. ದ್ರಾಕ್ಷಿ ತೋಟಗಳು, ವಿಹಾರ 
ಪಥಗಳು ಇವುಗಳ ನಡುವೆ ದತ್‌ ಕನ್ಯೆಯರು ಹಕ್ಕಿಗಳಂತೆ ಹಾರಾಡಿದರು. ಕನೆನ್‌ 
ಹಾಗೂ ಮೊನಾಕೊಗಳಿಗೆ ಅವರು ಹೋಗಿದ್ದರೆನ್ನುವುದು ನಮಗೆ ಗೊತ್ತಷ್ಟೆ. ಈ 


23 


eS | 


. ಎಂದರು. ಒಂದು ನಿಮಿಷವೂ ಯೋಚಿಸದೆ ಅವರು *ಗತಿಸುತ್ತಿರುವ 4 


ಅವರನ್ನು ಗಿಸಿರಬೇಕು. ಫ್ರೆಂಚ್‌ ಜೀವನ ತಿಗ 
NE . 
ಅರುವಿಗೆ ಒಗ್ಗಲಿಲ್ಲ. ತೋರುವಿಗಿಂತ ಸೂಕ್ಷ್ಮ ಅವಳು. ಅವಳ ಆರೋಗ 
ಚೇತರಿಸಿಕೊಂಡಮೇಲೆ ಮತ್ತೆ ಅಸ್ವಸ್ಥಳಾದಳು. ದತ್‌ ಕುಟುಂಬ ಫ್ರಾನ್ಸ್‌ನ 
ತೆರಳುವುದು: ಖಚಿತವಾಯಿತು. ಅವರು ಫ್ರಾನ್ಸಿನಲ್ಲಿ ಕಳೆದದ್ದು 
ಳಾದರೂ ಅದರ ಪ್ರಭಾವ ಅವರ ಮೇಲೆ ಅಚ್ಚಳಿಯದೆ ಮೂಡಿತು. 


ಗೋವಿಂದ ಚಂದ್ರ ನಿರ್ಧರಿಸಿದ ಆದರೆ ಇನ್ನೂ ಶೀತಕರವಾದ ಹವೆ « 


1870 ರ ವಸಂತದಲ್ಲಿ ಅವರು ತಮ್ಮ ಹಳೆಯ ಸ್ನೇಹಿತಳಾದ 
ಳೊಂದಿಗೆ ಇಂಗ್ಲೆಂಡಿಗೆ ಪ್ರಯಾಣ ಮಾಡಿದರು. 
ತೋರು ಅರು ಇವರ ಬಗ್ಗೆ ಶ್ರೀಮತಿ ಬಾರ್ಸನ್‌ ಹೀಗೆ 


ಕ್ಯಾನನ್‌ ಮಕ್ಕಳ ಮಂದಿರಕ್ಕೆ ಕರೆದುಕೊಂಡು ಹೋದೆವು. ಅಲ್ಲಿ ಮೆ ಜಿನ 
* ಅಸುನೀಗುತ್ತಿರುವ ಖಡ್ಗಮಲ್ಲ'ನ ದೊಡ್ಡ ಕಂಚಿನ ಪ್ರತಿಮೆಯಿತ್ತು.. ಶ್ರೀ 
ಬಾರ್ಬನರೊ ಅಥವಾ ಅವರ ತಂದೆಯೊ ಅದನ್ನು ಅವರಿಗೆ ತೋರಿಸಿ ` ದಾರು ಗೆ 


ಬೇಕು" ಎಂದರು. ನಮಗೆ ಆಶ್ಚರ್ಯವಾಯಿತು. ಅಡರು ರೋಮಿ 
ಲಿಲ್ಲ. ಪುಸ್ತಕಗಳನ್ನು ಓದಿ ಅವರು ಈ ವಿಷಯವನ್ನು ತಿಳದಿರಬೇಕು* ಕ್ಯ 

ಪ್ಮಾರಿಸ್‌ ನಗರ ಗೋವಿಂದಚಂದ್ರನನ್ನು ಬಹಳವಾಗಿ ಆ ಹ 
ಶಮಚದ ರಾಜಧಾನಿ ಎನಿಸಿದ್ದ ಪ್ಯಾರಿಸಿನಲ್ಲಿ ತಂಗಲು en ಮ್ಮಾರಿಸ್‌. 
ದರೂ ಸೌಂದರ್ಯ, ಸೌಕರ್ಯ, ಹವಾಗುಣ. ನೈರ್ಮಲ್ಯ ಎಲ್ಲ wp 
ಗಳಲ್ಲೇ ಅತ್ಯುತ್ತಮ ನಗರವಲ್ಲವೆ? ee 

ಕೊನೆಗೆ ಅವರು : 


ಈಜಿಪ್ಪಿನ ವೈಸ್‌ರಾಯಿಗೋ ಇಲ್ಲವೆ ಶ್ರೀಮಂತ ಮೊಗಲನಿಗೋ ಸಿ 
ರಾಜಾತಿಫ್ಯ ಸಿಕ್ಕಿದ್ದಕ್ಕೂ. ಬ್ರಿಟಿಷ್‌ ಕಾಲುವೆಯನ್ನು ದಾಟುವಾಗ ಅನುಭ 
26 | 


( ಆಸ್ಫಳ ಒಡಲ, ನಿಜವಾಗಿ ನೋಡಿದರೆ ಆ ಸ್ಥಳ ಬರಿಯ ಸಾವಿಕರಿಗಾಗಿಯೇ ಕಟ್ಟ 
ಅದ ನಿವಾಸಗಳಂಶಿದ್ದ ಮನೆಗಳ ಒಂದು ಸಣ್ಣ ಕೊಳಕ: ಕಡಲೂರು, ಹವೆ ಚೆನ್ನಾಗಿದ್ದಂ 
. ಜಿಸಿಲಿದ್ದು ಮೋಡವಿಲ್ಲದೆ ಇದ್ದುದರಿಂದ ಬಲೋನಲ್ಲಿ ಕಾಲಕಳೆಯಲು ಇಚ್ಛಿಸದೆ 
_ ಶಾಲಂವೆಯನ್ನು ದಾಟಲು ನಿರ್ಧರಿಸಿದರು. ಫೋರ್‌ಸ್ಟನ್‌ನಲ್ಲಿಯೂ ನಿಲ್ಲಲು ಇಚ್ಛಿಸದೆ 
ಲಂಡನ್ನಿಗೆ ರೈಲು ಹತ್ತಿದರು. 
ದತ್‌ ಕುಟುಂಬದವರು ಫ್ರಾನ್ಸಿನಲ್ಲಿ ಕೆಲವೇ ಶಿಗಳಿದ್ರರೂ ಫ್ರಾನ್ಸಿನ ಬಗ್ಗೆ ತೋರಂ 
ಏನ ಪ್ರೇಮ ಫ್ರೆಂಚ್‌ ಭಾಷೆಗಾಗಲಿ ಅಥವಾ ಆ ದೇಶದ ನಿಸರ್ಗ ಸೌಂದರ್ಯದ ಬಗೆ. 
ಗಾಗಲಿ ಮಾತ್ರ ಸೀಮಿತವಾಗಿರಲಿಲ್ಲ. ಕ್ಲಾರಿಸೆ ಬಾದರ್‌ ಹೇಳಿರುವಂತೆ ಆಕೆ ನಮ್ಮಾ ' 
ದೇಶವನ್ನು ಬ್ರೀತಿಸಿದಳು. ಅಲ್ಲದೆ ಫ್ರಾನ್ಸ್‌ ದುಃಸ್ಮಿ ಶಿಯಲ್ಲಿದ್ದಾಗ ತನ್ನ ಈ ಪ್ರೀತಿ; 
ಯನ್ನು ತೋರಿಸಿದಳು. ಆಗ ಫ್ರಾನ್ಸಿಗೂ ಪ್ರಷ್ಠಕೂ  ಯುದ್ಧವಾಗುತ್ತಿತ್ತು. ತೋರೂ 
ವಿಗೆ ಆಗಿನ್ನೂ ಹದಿನಾಲ್ಕು ವರುಷ ವಯಸ್ಸೂ. ಆದರೆ ಆಗಲೇ ಫ್ರಾನ್ಸಿನ ರಾಜಕೀಯ 
ದ್ಯ ಬಹಳ ಆಸಕ್ತಿ, ಬಿಸ್ಕಾ ರ್ಕನ ರಕ್ತಪಾತ ನೀತಿ ಅವಳಿಗೆ ಒಡಿಸುತ್ತಿರಲಿಲ್ಲ. ಬಿಸ್ಮಾರ್ಕನ 
ಹೆಸರು ಹೇಳದಿದ್ದರೂ ಫ್ರಾನ್ಸಿನ ಸ್ಥಿತಿಯನ್ನೂ ಕಂಡು ಕಣ್ಣೀರಿಟ್ಟಿಳು. 
ಯುದ್ಧ ಆರಂಭವಾದಾಗ ತೋರು ಹೀಗೆ ಬರೆದಳು. "ಫ್ರಾನ್ಸಿನ ಬಗ್ಗೆ ನನ್ನ 
ಐ ಸಹಾನುಭೂತಿಯಿದೆ' ತೋರುವಿಗೆ ಫ್ರೆಂಚ್‌ ಚರಿತ್ರೆಯಲ್ಲಿ ಎಷ್ಟು ಆಸಕ್ತಿ 
ವಿಕ್ಟರ್‌ ಹ್ಯೂಗೊ ಫ್ರೆಂಚ್‌ ವಿಧಾನ ಸಭೆಯಲ್ಲಿ ಮಾಡಿದ ಭಾಷಣವನ್ನೂ 
4ನ ಬೆಂಗಾಲ್‌ ಮ್ಯೂಗಚೈನ್‌ನಲ್ಲಿ " ಸಮಕಾಲೀನ ಚಂತ್ರೆಯೆ ಒಂದು ದೃಶ್ಯ' ಎಂಬ 
ಹೆಸರಿನಲ್ಲಿ ಪ್ರಕಟಿಸಿದಳು. ನೆಪೋಲಿಯನ್ನನನ್ನು ಹೆಚ್ಚು ಕಡಿಮೆ ಫ್ರಾನ್ಸಿನ ರಾಜನೆಂದೇ 
ಮಾಡುವ ಕೆಲವೊಂದು ಸಂವಿಧಾನಾತ್ಮಕ ಬದಲಾವಣೆಗಳನ್ನು ಮಾಡಬೇಕೆಂಬ ಸೂಚನೆ 
ಯನ್ನು ಹ್ಯೂಗೊ ತೀವ್ರವಾಗಿ ಖಂಡಿಸಿದ್ದ. ಪ್ರಜಾಪ ಪ್ರಭುತ್ವ ವಾದಿಯಾಗಿದ್ದ ಹ್ಯೊಗೊ 
ಚಕ್ರ ಯ. ಆಳಿಕೆಯ ಶೀವ್ರ ವಿರೋಧಿಯಾಗಿದ್ದ. ತೋರು ಹ್ಕೂಗೋನ ನೀತಿಗೆ 
ಸಂಪೂರ್ಣ ಬೆಂಬಲವಿತ್ತಂತೆ ಕಾಣುತ್ತದೆ. ಪ್ರಷ್ಯದ ರಾಜನ ವಿರುದ್ಧ ಫ್ರಾನ್ಸ್‌ ಯುದ್ಧ 
ಘೋಷಿಸಿದ್ದನ್ನು ವಿರೋಧಿಸಿ 1870 ರಲ್ಲಿ ಧಿಯರ್‌ ಮಾಡಿದ ಭಾಷಣದ ಅನುವಾದ 
ವೊಂದು ಬೆಂಗಾಲ್‌ ಮ್ಯಾಗಜೈನಿನಲ್ಲಿ ಪ್ರಕಟವಾಯಿತು. ಚಿಕ್ಕ ಹುಡುಗಿಯೊಬ್ಬಳು 
ವಿದೇಶವೊಂದರ ಚರಿತ್ರೆಯಲ್ಲಿ ಎಷ್ಟು ಆಸಕ್ತಳಾಗಿದಳು ಎಂಬುದನ್ನು ನೋಡಿದಾಗ 
ತೋರು 3 ತಾನೆ ಸ್ವತಃ ಎಷ್ಟರ ಮಟ್ಟಿಗೆ ಫ್ರೆಂಚ್‌ ಹುಡುಗಿಯಾಗಿಬಿಟ್ಟಿದ್ದಳು ಎಂಬುದೂ 
| ದೆ... 
4871 ನೆ ಜನವರಿ 29, 30 ರ ತನ್ನ ದಿನಚರಿಯಲ್ಲಿ ತೋರು ಫ್ರಾನಿನ ಬಗೆಗಿದ್ದ 
, ಒಲವನ್ನು ವ್ಯಕ್ತಪಡಿಸಿದ್ದಾಳೆ. ಫ್ರಾನ್ಸಿನ ಬಗೆಗಿದ್ದ ಅವಳ ಪ್ರೇಮ ಫ್ರೆಂಚ್‌ 
2 ದೇಶಪ್ರೇಮದೊಂದಿಗೆ ಸರಿದೂಗಬಲ್ಲದು. "ಪಾಪು ಫ್ರಾನ್ಸಿನಭಿದ್ದಾಗೆ ಆ 
ದಿನಗಳ: ಎಷ್ಟು ಸುಂದರವಾಗಿದ್ದವು. ಎಂಥ ರಸ್ತೆಗಳು! ಎಂಥ ಅನುಪಮ ಸೇನೆ ! 
27 | 


ಆದರೆ ಈಗ ಎಂಥ ಅಧಃಪತನ! ನಗರಗಳ ರಾಜನಾಗಿದ್ದ ಫ್ರಾನ್ಸ್‌ ಈಗ ಎ 
ದಾರುಣ ಸ್ಥಿತಿಯಲ್ಲಿದೆ.' ಫ್ರಾನ್ಸಿನ ಈ ಅಧೋಗತಿಗೆ ಫ್ರಾನ್ಸಿನ ನಾಸ್ತಿಕತ್ವವೇ ಕಾರಣ | 
ಎಂದು ತಿಳಿದಿದ್ದಳು ತೋರು. ಫ್ರಾನ್ಸಿನ ದುಃಸ್ತಿ ತಿಗೆ ಫ್ರಾನ್ಸಿಗೆ ದೇವರಿತ್ತ " ಶಾಪ' ಕಾರಣ | 
ಎಂಬುದು ಅವಳ ನಂಬುಗೆ. "ಎಲೆ ಫ್ರಾನ್ಸ್‌ ನ ನ್ನ ನ್ನು ಎಷ್ಟು ಅಧೋಗತಿಗಿಳಿಸಲಾಗಿದೆ. 
ನೋಡಿದೆಯಾ, ಈ ಅಪಮಾನವಾದಮೇಲಾದರೂ ನೀನು ಈಗಿನಂತಲ್ಲದೆ ದೇವರ ಸೇವೆ 
ಮಾಡು. ದೇವರನ್ನು ಪೂಜಿಸು. ಅಯ್ಯೋ ಬಡಪಾಯಿ ಫ್ರಾನ್ಸ್‌. ನಿನ್ನ ನೋಡಿ | 
ನನ್ನ ರಕ್ತ ಬಸಿದುಹೋಗುತ್ತಿದೆ.' £38 

1870 ಫ್ರಾನ್ಸಿನ ಚರಿತ್ರೆಯಲ್ಲಿ ಸ್ಮರಣೀಯ ವರುಷ. ಇದನ್ನು ಕುರಿತು ತೊರು 1 
ಬರೆದ ಕವನದಲ್ಲಿ ಫ್ರಾನ್ಸಿನ ಬಗೆಗೆ “ವಾಗಿದ್ದ ಪ್ರೇಮ ಸ್ಫುಟವಾಗಿ ಪ್ರಕಟವಾಗಿದೆ. ' 
ಅಲ್ಲದೆ ಹದಿನೈದು ವರುಷದ ಈ ಯುವತಿಯ ಮನಸ್ಸು ಅಷ್ಟು ಹೊತ್ತಿಗಾಗಲೇ ಎಡ | 
: ಪ್ರಬುದ್ಧವಾಗಿತ್ತು ಎಂಬುದಕ್ಕೂ ಈ ಕವನ ನಿದರ್ಶನ. | 


ಫ್ರಾನ್ಸ್‌ 

1870 
ಇಲ್ಲ ಸತ್ತಿಲ್ಲ ಸಾವಿವಳಿಗಿಲ್ಲ 
ನೆತ್ತರು ಬಸಿದಿರಲು ಬಂದಂಥ ಮೈಮರೆವು ಮಾತ್ರ 
ಮುದದಿಂದ ಇಂಗ್ಲೆಂಡು ನೋಡಿಹೋಯಿತು ಅಷ್ಟೆ 
ಬಾ ಬಂಧು ದಯಾಸಿಂಧು ಇಲ್ಲ ಹತ್ತಿರಯಾರು 
ರಕ್ತದೀಮಡುವಿಂದ ನನ್ನನ್ನು ಮಾಡುವರಾರು ಪಾರು? 
ಓಸರಿಸು ಕೂದಲವ ಅವಳ ಕಣ್ಣಡ್ಡಲಾಗಿಹುದಲ 
ಚೆಲ್ಲು ಕಣ್ಣೀರ ಮುಖದ ಮೇಲೆಲ್ಲ 
ರಕ್ತದಲಿ ಮುಳುಗಿಹಳು ಎಚ್ಚರವೆ ಇಲ್ಲ 
ಕೊಡು ಕೊಟ್ಟುಬಿಡು, ಕೆಲತೊಟ್ಟು ದ್ರಾಕ್ಟಾಸವ ಗ 
ಬರುವರೇ ಜನ ಉಳಿಸಲವಳಸುವ? ಇಲ್ಲ ಬರಲಿಲ್ಲ ಯಾರೊಬ್ಬರೂ ಇಇ... 
ಮನುಕುಲ ಸ್ತಂಭದಶಿರ ನೀನು | 
ಹೀಗೆಯೇ ಮರೆತಿರುವಿಯೋ ಏನು? 
ಸತ್ಯ ಸ್ವಾತಂತ್ರ್ಯ ಚಿಂತನ ಮಂಥನ ಬತ್ತಿಯೆ ಹೋಗಿವೆಯಲ್ಲ 
ಹೊಂಗನಸಿನ ಹೊಂಗದಿರಿನ ಕಾಂತಿಯು ಹೊಮ್ಮುವದೇ ನಮ್ಮೊಳಗೆಲ್ಲ 
ಕತ್ತಲು ಕತ್ತಲು ಸುತ್ತ ಸುತ್ತಲು ನೋಡಿದ ಕಡೆ ಮತ್ತೆಲ್ಲ 
ಇಲ್ಲಿಲ್ಲ. ಅಗೋ ಚಲಿಸುತಿಹಳಲ್ಲ! ನೋಟದಲಿ ಬೆಂಕಿಯಾಕಿಡಿ ps 
ಎಚ್ಚರಿಕೆ ಜೋಕೆ ಮುರಿದಾಗಿದೆ ಖಡ್ಗ ಹುಡಿ ಹುಡಿ 
ತಾಸೊಂದು ಮಲಗಿದಾ ಮಾತ್ರಕವಳು ಮಲಗಿಯೇ ಬಿಡುವಳೆ ನಿರುತ 
ನಿಲ್ಲುವಿರ ಫ್ರಾನ್ಸನ್ನು ಹಂಗಿಸುತ, ಅವಳ ಸುತ್ತ 
ಅಟಿಲಾನ ಗುಂಪೆಂದು ಜಯಘೋಷ ಮಾಡುತ್ತ 


28 


ಹೀಗಿದ್ದರೂ ಅಗೊ ಅಲ್ಲಿ ಎದ್ದು ನಿಂತಳು ನೋಡಿ 

ಸಮರಕ್ಕೆ ಸಿದ್ದಳಾಗಿಹಳವಳು ಮತ್ತೆ ಶಕ್ತಿ ಮೈಗೂಡಿ 

ನಕ್ಷತ್ರ ಕಾಂತಿ ಕಣ್ಣಲ್ಲಿ ಮೂಡಿ 

ಬೆಳಗುವದು ಅದು ಜಗವ. ದೇಶ ದೇಶಗಳೆಲ್ಲ ನಮಿಸಲವಳಡಿಗೆ ಬಾಗಿ 
ತೋರಿಸಲಿ ದಾರಿ ಮತ್ತೆ ಫ್ರಾನ್ಸ್‌ ತಾ ಮುಂದೆ ಮುಂದೆ ಹೋಗಿ. 


೬. ಇಂಗ್ಲೆ ೦ಡ್‌ 


ಇಂಗ್ಲೆಂಡಿನಲ್ಲಿ ದತ್‌ ಕುಟುಂಬದವರು ಮೊದಲಿಗೆ ಛಾರಿಂಗ್‌ ಕ್ರಾಸ್‌ ಹೋಟಲಿನಲ್ಲಿ 
ತಂಗಿದರು. 1869 ರಲ್ಲಿ ಐ.ಸಿ.ಎಸ್‌. ಪರೀಕ್ಷೆಗಾಗಿ ಇಂಗ್ಲೆಂಡಿನಲ್ಲಿದ್ದ ರಮೇಶ ಚಂದ್ರ 
ದತ್‌ ಅವರಿಗಾಗಿ ಗ್ರಾಸ್‌ವೆನರ್‌ ಹೋಟಲಿನಲ್ಲಿ ತಂಗಲು ಸ್ಥಳ ಮಾಡಿಕೊಟ್ಟನೆಂದು 
ಹೇಳಿದ್ದಾನೆ. ಮುಂದೆ ಅವರು ಆಸ್ಲೊ ಚೌಕದ ಸಿಡ್ನಿ ಸ್ಥಳ ಎಂಬಲ್ಲಿದ್ದ ಒಂಬತ್ತನೆಯ 
ನಂಬರಿನ ಮನೆಗೆ ಹೋದರು. ಆ ಮನೆಯಲ್ಲಿದ್ದಾಗಲೆ ತೋರು ಅರು ಫ್ರೆಂಚ್‌ ಕಾವ್ಯವನ್ನು 
ಆಂಗ್ಲೆ ಭಾಷೆಗೆ ಭಾಷಾಂತರಿಸುವ ಕಾರ್ಯವನ್ನು ಆರಂಭಿಸಿದ್ದು. ರಮೇಶ್‌ ಚಂದ್ರ ಹೀಗೆ 
ಹೇಳಿದ್ದಾನೆ. "ಅವರು ಅಲ್ಲಿದ್ದಾಗ ನಾನು ಅನೇಕ ಸಲ ಅವರಿದ್ದಲ್ಲಿಗೆ ಹೋಗಿದ್ದೆನೆಂದು 
ಬೇರೆ ಹೇಳಬೇಕಾಗಿಲ್ಲ. ಅಲ್ಲಿಗೆ ಹೋಗಿ ಮಧುರವಾದ ವಾತಾವರಣದಲ್ಲಿ ಅನೇಕ 
ಗಂಟೆಗಳನ್ನು ಕಳೆದು ಬರುತ್ತಿದ್ದೆ. ಸಾಹಿತಿಕ ಬರವಣಿಗೆ, ಧಾರ್ಮಿಕ ಅಧ್ಯಯನ ಇವು 
ಗೋವಿಂದ ಚಂದ್ರ ಹಾಗೂ ಆತನ ಕುಟುಂಬದವರ ಮುಖ್ಯ ಹವ್ಯಾಸ. ಅಲ್ಲಿ ದತ್‌ 
ಕುಟುಂಬದವರಿಗೆ ಅನೇಕ ನಿಷ್ಠಾವಂತ ಕೈಸ್ತರ ಪರಿಚಯವಾಯಿತು. ದತ್‌ ಫ್ಯಾಮಿಲಿ 
ಆಲ್ಬಮ್‌ ಪ್ರಕಟವಾದಾಗ ಗೋವಿಂದ ಚಂದ್ರ ನನಗೊಂದು ಪ್ರತಿ ಕೊಟ್ಟನು. ಅಲ್ಲದೆ 
ತೀರಿಕೊಂಡ ತನ್ನ ಮಗನ ಬಗ್ಗೆ ತಾನು ಬರೆದಿದ್ದ ಪದ್ಯಗಳನ್ನು ಕಂಬನಿಮಿಡಿಯುತ್ತ 
ಓದಿದನು.' 

ತೋರುವಿನ ಬಂಧು ಅರುಣ ಚಂದ್ರ ತೋರುವಿನ ಮೆಚ್ಚಿನ ಗೆಳೆಯನೂ ಆಗಿದ್ದ. 
ತೋರು ಯೂರೋಪಿನಿಂದ ಈತನಿಗೆ ಅನೇಕ ಪತ್ರಗಳನ್ನು ಬರೆದಳು. ಆತ ಮುಂದೆ 
ಕೇಂಬ್ರಿಜ್‌ನ ಕಾರ್‌ಪಸ್‌ ಕ್ರಿಸ್ಟಿ ಕಾಲೇಜಿನ ಪಧವೀಧರನಾಗಿ ಇಂಗ್ಲೆಂಡಿನಲ್ಲಿಯೇ ನೆಲೆಸಿ 
ಆಂಗ್ಲ ಯುವತಿಯೊಬ್ಬಳನ್ನು ವಿವಾಹವಾದನು. 

ತೋರು ಅರು ಇಬ್ಬರೂ ಲಂಡನ್ನಿನಲ್ಲಿ ಸಂತೋಷವಾಗಿದ್ದರು. ಅಲ್ಲದೆ ಅನೇಕ 
ಪ್ರಮುಖರ ಪರಿಚಯವನ್ನೂ ಪಡೆದರು. ಸರ್‌ ಜಾರ್ಜ್‌ ಮ್ಯಾಕ್‌ ಪಾರೆನ್‌ ಎಂಬಾತನ 
ಪತ್ನಿ ಇವರಿಗೆ ಸಂಗೀತವನ್ನು ಕಲಿಸಿದಳು. ಅಲ್ಲದೆ 1862 ರಿಂದ 1867 ರವರೆಗೂ 
ಬಂಗಾಳದ ಗವರ್ನರಾಗಿದ್ದ ಸರ್‌ ಬಾರ್ಸ್‌ಲ್‌ ಫ್ರೇರ್‌ ಮೊದಲಾದ ಅನೇಕರ ಪರಿಚಯ 


29 


ವಾಯಿತು. ವಿಂಬಲ್‌ಡನ್ನಿನಲ್ಲಿ ಫ್ರೇರ್‌ ಕುಟುಂಬದ ಜೊತೆ ಮಧುರವಾದ ಅನೇಕ 
ದಿನಗಳನ್ನು ಕಳೆದೆ ಎಂದಿದ್ದಾಳೆ ತೋರು. ವಿಕ್ಟರ್‌ ಹ್ಯೂಗೋನ ಸ್ನೇಹಿತನೂ ಷೇಕ್ಸ್‌ 
ಪಿಯರ್‌ ಸಾಹಿತ್ಯವನ್ನು ಫ್ರೆಂಚ್‌ ಭಾಷೆಗೆ ಭಾಷಾಂತರಿಸಿದವನೂ ಆದ ಕೆವೆಲಿಯರ್‌ ' 
ಡಿ. ಛಾಟೆಲೈನ್‌ ಎಂಬಾತ ಇವರ ಸ್ನೇಹಿತರಲ್ಲೊಬ್ಬ ನಾದ. 
ಅರು ವಯಸ್ಸಿನಲ್ಲಿ ದೊಡ್ಡವಳಾದರೂ ಓದಿನಿಂದ ಹಿಡಿದು ಎಲ್ಲದರಲ್ಲೂ ತೋರುವೇ ' 
ಮುಂದು. ಆದರೆ ಈ ಇಬ್ಬ ರು ಸೋದರಿಯರ ನಡುವಿನ ಒಲವು, ಪ್ರೇಮ, ಬಾಂಧವ್ಯ 
ಪರಿಪೂರ್ಣವಾಗಿದ್ದವು. ಹರಿಹರದಾಸ್‌ ಈ ಕೆಳಗಿನ ಸಂವಾದವನ್ನು ಬರೆದಿಟ್ಟಿದ್ದಾ ನೆ 
ಜಿ. ಸಿ. ದತ್‌, “ಅರು ಅಂದಹಾಗೆ ನೀನು ಕಲ್ಕತ್ತೆಯಲ್ಲಿದ್ದಾಗ ಲಾರ್ಡ್‌ ಎಲ್‌ (ಲಾರ್ಡ್‌ ' 
ಲಾರೆನ್ಸ್‌ ಇಂಡಿಯದ ವೈಸ್‌ರಾಯ್‌ 1864- 1867) ನನ್ನ ಬಹಳವಾಗಿ ನೋಡ 
ಬೇಕೆಂದಿದ್ದೆಯಲ್ಲ. ಲಾರ್ಡ್‌ "ಎಲ್‌ ಈಗ ನಮ್ಮಲ್ಲಿಗೇ ಬಂದಿದ್ದಾ ರೆ” 
ಲಾರ್ಸ್‌ ಎಲ್‌: ಏನು ನೀನು ನನ್ನನ್ನು ಕಾಣಲು ಬಯಸಿದ್ದೆಯ? ಒಳ್ಳೆಯದು. ' 
ಆದರೆ ಈಗ ಏನನ್ನು ಕಾಣುತ್ತಿದೀಯ. ಬೇಸತ್ತ ಮುದುಕನನ್ನು ನೋಡುತ್ತಿ ಶ್ರಿದ್ರೀಯ 
ಅಲ್ಲವೆ? ನಿನ್ನ ಕೈಯಲ್ಲಿರುವ ಪುಸ್ತಕ ಯಾವುದು? ತ್ತ 
ಅರು: ಮ್ಯೂಲಕಳ ಕಾದಂಬರಿ 
"ಲಾರ್ಡ್‌ ಹ್ಯಾಲಿಫ್ಲಾಕ್ಸ್‌.' 4 
ಲಾರ್ಡ್‌ ಎಲ್‌: ಆ! ಕಾದಂಬರಿಗಳನ್ನು ಬಹಳ ಓದಬೇಡ. ನೀನು ಚರಿತ್ರೆ ' 
ಓದಬೇಕು, ಅರುವಿನಿಂದ ಉತ್ತರವಿಲ್ಲ. ತೋರು ಅಕ್ಕನಿಗಾಗಿ ಉತ್ತರಿಸಿದಳು. 
"ನಮಗೆ ಕಾದಂಬರಿ ಓದಲು ಇಷ್ಟ.' ಈ 


ತೋರು: ಯಾಕೆಂದರೆ ಕಾದಂಬರಿ ಸತ್ಯ. ಚರಿತ್ರೆ ಸುಳ್ಳು. ತ 

ತೋರುವಿನ ಈ ಮಾತುಗಳ ಬಗ್ಗೆ ಬರೆಯುತ್ತ ಕ್ಲಾರಿಸೆ ಬಾದರ್‌ ತೋರುವಿನ ' 
ಫ್ರೆಂಚ್‌ ಕಾದಂಬರಿಗೆ ಬರೆದ ಮುನ್ನುಡಿಯಲ್ಲಿ ಹೇಳಿದ್ದಾಳೆ: " ತೋರು ಹೀಗೆ ವಿರೋಧಾ 
ಭಾಸವಾಗಿ ಮಾತಾಡಿ ಇತಿಹಾಸಕ್ಕಿಂತ ಪುರಾಣದ ಕಡೆಗೇ ಒಲವು ಹೆಚ್ಚಾಗಿರುವ ಕಾವ್ಕಾ 
ರಾಧಕ ಹಿಂದೂ ಜನಾಂಗದ ಕುವರಿ ತಾನೆಂಬುದನ್ನು ಸ್ಪಷ್ಟಪಡಿಸಿದಳು. 3 

ಅಕ್ಕನಿಗೆ ಮುಂದಾಳಾಗಿರುತ್ತಿದ್ದ ತೋರುವನ್ನು ಅರುವಾಗಲಿ, ಅವಳ ತಂದೆ ' 
ಯಾಗಲಿ. ವಿರೋಧಿಸಲಿಲ್ಲ. ಕಾಲಕ್ರಮೇಣ ಅರು 'ತೋರುವನ್ನು ಎಷ್ಟು ಅವಲಂಜಿ ' 
ಸಿದಳೆಂದರೆ ಅವರಿಬ್ಬರಲ್ಲಿ ಹಿರಿಯಳು ಯಾರು ಎಂದು ಜನ ಕೇಳತೊಡಗಿದರು. 3 
ತೋರುವಿನ ಜ್ಞಾಪಕಶಕ್ತಿ ಅಸಾಧಾರಣ. ಭಾಷಾಂತರಗಳನ್ನು ಬಾಯಿಪಾಠ ಮಾಡಿ ] 
ದಂತೆ ಹೇಳಿಬಿಡುತ್ತಿ ದಳು. ತೋರು ಏನನ್ನೂ ಬಿಟ್ಟುಬಿಡುತ್ತಿರಲಿಲ್ಲವೆಂದೂ ' 
ಪ್ರತಿಯೊಂದನ್ನೂ ಕಷ್ಟಪಟ್ಟು ಅಭ್ಯಾಸ ಮಾಡುತಿ ದಳೆಂದೂ ಗೋವಿಂದಚಂದ್ರ : 
ಹೇಳಿದ್ದಾನೆ. ಏನಾದರೂ ತಿಳಿಯದೆ ಹೋದಲ್ಲಿ ಅರ್ಥಕೋಶ ಶಬ್ದಕೋಶ ' 
ವಶ ಶ್ರ ಕೋಶಗಳನ್ನೆ ತಿರುವಿಹಾಕಿ ತನ್ನ ಸಂಶಯವನ್ನು ನಿವಾರಿಸಿಕೊಂಡು ಅದರ ಬಗ್ಗೆ 
ಟಿಪ್ಪಣಿ ಮಾಡಿಕೊಳ್ಳುತ್ತಿದ್ದಳು. ಸಮಸೆ [ಯನ್ನು ಬಗೆಹರಿಸದೆ ಬಿಡುತಿ ಶ್ರಿರಲಿಲ್ಲ. ಯಾವು 
ದಾದರೂ ಫ್ರೆಂಚ್‌, ಇಂಗ್ಲಿಷ್‌ ಅಥವಾ ಸಂಸ್ಕ 5 ಪದದ ಬಗ್ಗೆ ತಂದೆಗೂ ಮಗಳಿಗೂ 


| 
30 | 
| 
4 


3 


ಏನಾದರೂ ವಿವಾದವಾದರೂ ತೋರು ಹೇಳಿದ್ರೇ ಸರಿಯಾಗುತ್ತಿತ್ತು. ಪಣತೊಟ್ಟರೆ 
ತೋರುವಿಗೇ ಗೆಲವು. ಗೋವಿಂದ್‌ ಹೀಗೆ ಬರೆದಿದ್ದಾನೆ: "ಅವಳೇನಾದರೂ ಸೋತರೆ 
ಆ ದೃಶ್ಯವನ್ನು ನೋಡುವುದಕ್ಕೆ ಬಹಳ ಸ್ವಾರಸ್ಯವಾಗಿರುತ್ತಿತ್ತು. ಮೊದಲು ಸ್ವಾರಸ್ಯ 
ವಾದ ದೊಡ್ಡ ನಗೆ, ಆಮೇಲೆ ತನ್ನ ತೆಳ್ಳನೆಯ ಕೈಗಳಿಂದ ನನ್ನ ನರೆತ ಗಡ್ಡವನ್ನು ಸವರು 
ತ್ತಿದ್ದಳು. ಆಮೇಲೆ ಅವಳ ಮೆಚ್ಚಿನ ಕವಯಿತ್ರಿ ಎಲಿಜಬೆತ್‌ ಬ್ಯಾರೆಟ್‌ ಬ್ರೌನಿಂಗಳಿಂದ 
ಒಂದು ಸಾಲು -- ಹರಟೆಮಲ್ಲನೆ ನೀನೆಷ್ಟಾ ದರೂ ಹಿರಿಯ, ಹೆಚ್ಚು ತಿಳಿದವನು ಅಲ್ಲದೆ 
ಗಂಡಸು -- ಇದೋ ಅಥವಾ ಇಂಥದೇ ಒಂದು ವಾಕ್ಯ.' 

1837 ರಿಂದ 1843 ರವರೆಗೂ ಕಲ್ಕತ್ತೆಯಲ್ಲಿ ಶ್ರೇಷ್ಠ ನ್ಯಾಯಾಲಯದ ಮುಖ್ಯ 
ನ್ಯಾಯಾದೀಶನಾಗಿದ್ದ ಸರ್‌ ಎಡ್ವರ್ಡ್‌ ರಯಾನನಿಗೂ ದತ್‌ ಕುಟುಂಬದವರಿಗೂ ಬಹಳ 
ಸ್ನೇಹ. ಆತ ವಿಕ್ಟೋರಿಯಾ ರಾಣಿಯ ಕಾಲದ ಪ್ರಸಿದ್ಧ ಬರಹಗಾರರಾದ ಡಿಕಿನ್ಸ್‌, 
ಥ್ಯಾಕರೆ, ಇವರ ಸ್ನೇಹಿತನಾಗಿದ್ದ. 1878ರ ಜುಲೈ ತಿಂಗಳ ಬೆಂಗಾಲ್‌ ಮ್ಯಾಗ 
ಜೈನಿನಲ್ಲಿ ಗೋವಿಂದ ಚಂದ್ರ ತಾನು ಸರ್‌ ಎಡ್ವರ್ನ್‌ ನನ್ನು ಕಾಣಲು ಹೋದ ಸಂದರ್ಭ 
ವನ್ನು ಕುರಿತು ಸ್ಮರಣ ಲೇಖನವೊಂದನ್ನು ಬರೆದಿದ್ದಾನೆ. ಸರ್‌ ಎಡ್ವರ್ಡ್‌ ಹುಡುಗಿ 
ಯರನ್ನು ಕುರಿತು ಕೇಳಿದ ಪ್ರಶ್ನೆಗಳನ್ನೂ ಅದಕ್ಕೆ ಅವರಿತ್ತ ದಿಟ್ಟ ಉತ್ತರಗಳನ್ನೂ ನಾವಿಲ್ಲಿ 
ಸ್ಮರಿಸುವುದು ಸೂಕ್ತ. ಉದಾಹರಣೆಗೆ "ನಿಮಗೆ ಥ್ಯಾಕರೆಯ ಮಕ್ಕಳು ಗೊತ್ತೆ? 
ಅವರು ನಿಮ್ಮ ಮನೆಯ ಪಕ್ಕದಲ್ಲೇ ಇದ್ದಾರೆ.” ತೋರುವಿಗೆ ಅವರು ಗೊತ್ತಿರಲಿಲ್ಲ 
ಅವಳು ಥ್ಯಾಕರೆಯ ಮಗಳನ್ನು ಮುಂಂದೆ ಕೇಂಬ್ರಿಜ್‌ನಲ್ಲಿ ಸಂಧಿಸಿದಳು. ' 

ಮುಂದಿನ ಪ್ರಶ್ನೆ 

“ ನಿನಗೆ ಥ್ಯಾಕರೆಯ ಕಾದಂಬರಿಗಳಲ್ಲಿ ಯಾವುದು ಇಷ್ಟ? ? 

ತೋರು ತಡಮಾಡದೆ ಉತ್ತರಿಸಿದ್ದಳು. “ನನಗೆ ಎಸ್‌ಮಂಡ್‌ ಕಾದಂಬರಿಯೇ 
ಇಷ್ಟ. ಪೆನ್‌ಡೆನ್ನಸ್‌ ಜನಪ್ರಿಯ ಕಾದಂಬರಿ. ಆದರೆ ಎಸ್‌ಮಂಡ್‌ ಹೆಚ್ಚು ಕಲಾತ್ಮಕ.' 

ತನಗೆ ಉಳುಕಿದ್ದರಿಂದ ತಾನು ಎರಡು ವಾರ ಕಾಲ ಮನೆಯಲ್ಲೇ ಇರಬೇಕಾಯಿತೆಂದು 
ಅಕ್ಟೋಬರ್‌ ಏಳರಂದು ತನ್ನ ಬಂಧು ಅರುಣ್‌ಗೆ ಪತ್ರಬರೆದಳು. "ಬ್ರಾಮ್‌ಟನ್‌ 
ಮನೆಯಲ್ಲಿ ಪಿಯಾನೊ ಇಲ್ಲ. ಆದ್ದರಿಂದ ಅಪ್ಪ ಒಂದು ಪಿಯಾನೊ ಬಾಡಿಗೆಗೆ ತರು 
ತ್ತಾರೆ.' 

ತೋರು ಅರು ಇವರಿಗೆ ಪಾಠ ಹೇಳಿಕೊಡಲು ಶ್ರೀಮತಿ ಲಾಲೆಸ್‌ ಎಂಬ ಉಪಾ 
ಧ್ಯಾಯಿನಿಯನ್ನು ನೇಮಿಸಲಾಯಿತು. ಬಂಧು ಉಮೇಶನಿಗೆ ಬರೆದೊಂದು ಪತ್ರದಲ್ಲಿ 
ಹುಡುಗಿಯರು ಲಂಡನ್ನಿನಲ್ಲಿ ತಾವು ಹೇಗೆ ಕಾಲ ಕಳೆಯುತ್ತಿದ್ದರು ಎಂಬುದರ ಸಾರಾಂಶ 
ವಿದೆ. ಆರೋಗ್ಯ ಅಷ್ಟು ಸರಿಯಾಗಿಲ್ಲದಿದ್ದ ಈ ಇಬ್ಬರು ಹುಡುಗಿಯರಿಗೆ ಆ ವೇಳಾ 
ಪಟ್ಟಿ ಸ್ವಲ್ಪ ಕಠಿಣವೇ ಆಗಿತ್ತಾದರೂ ಮುಂದೆ ಭಾರತದಲ್ಲಿ ತೋರು ಇನ್ನೂ ಹೆಚ್ಚಿನ 
ಅನಾರೋಗ್ಯದಿಂದ ನರಳಿದಾಗ ಅವಳು ಇನ್ನಷ್ಟು ಕಠಿಣವಾದ ವೇಳಾಪಟ್ಟಿಗೆ ಹೊಂದಿ 
ಕೊಂಡು ತನ್ನ ಕೆಲಸಕಾರ್ಯಗಳನ್ನು ರೂಪಿಸಿಕೊಂಡಳು. ತೋರು ಹಾಕಿಕೊಂಡ 
ಕಾರ್ಯಕ್ರಮ ಸಂಪೂರ್ಣವಾಗಿ ಅವಳೇ ಹಾಕಿಕೊಂಡ ಕಾರ್ಯಕ್ರಮವೊ ಇಲ್ಲವೆ ಅವಳ 
ತಂದೆಯಿಂದ ಸೂಚಿಸಲ್ಪಟ್ಟದ್ದೊ ಎಂಬುದನ್ನು ಹೇಳುವುದು ಕಷ್ಟ. ಆದರೂ ಅವಳ 

31 


ದಿನದ ಕಾರ್ಯಕ್ರಮವನ್ನು ಅವಳೇ ನಿರ್ಧರಿಸಿರಬೇಕು ಎನಿಸುತ್ತದೆ. ಉಮೇಶನಿಗೆ - 


ಈ ರೀತಿ ಬರೆದಿದ್ದಾಳೆ: 

` ನಮ್ಮ ವೇಳೆಯೆಲ್ಲಾ ಅಧ್ಯಯನಕ್ಕೆ ಮಾಸಲು. ಆದ್ರರಿಂದ ನನಗೆ ಪತ್ರ ಬರೆಯಲು 
ಪುರುಸೊತ್ತಿಲ್ಲ ನಾವು ಮೊದಲು ಏಳರಿಂದ ಏಳೂವರೆಯವರೆಗೂ ಪಿಯೊನೊ 

ಸುತ್ತೇವೆ. ಆಮೇಲೆ ಉಪಾಹಾರ. ಅದಾದಮೇಲೆ ಬೈಬಲ್‌ ಪಠಣ. ಅದು 
ಮುಗಿಯುವ ಹೊತ್ತಿಗೆ ಎಂಟೂವರೆ. ಆಮೇಲೆ ಒಂಬತ್ತೂವರೆವರೆಗೂ ಮತ್ತೆ 
ಪಿಯಾನೊ ಅಭ್ಯಾಸ. ಇದಾದ ಮೇಲೆ ನಾನು' ಟೈಮ್ಸ್‌ ಪತ್ರಿಕೆಯನ್ನು ಓದುತ್ತೇನೆ. 
ನನಗೆ ಯುದ್ಧದ ವಿಷಯ ಓದುವುದೆಂದರೆ ತುಂಬ ಇಷ್ಟ. ಇದರ ಬಗ್ಗೆ ನಿನಗಿಂತ 
ಹೆಚ್ಚು ಗೊತ್ತು ಎನ್ನಿಸುತ್ತದೆ ನನಗೆ. ಹತ್ತು ಗಂಟೆಗೆ ಶ್ರೀಮತಿ ಲಾಲೆಸ್‌ ಬರುತ್ತಾರೆ. 
ಆಕೆ ವಾಪಸು ಹೋಗುವುದು ಮೂರೂವರೆಗೆ. ಆಮೇಲೆ ಸುಮಾರು ನಾಲ್ಕು ಗಂಟೆಯ 
ಹೊತ್ತಿಗೆ ತಂದೆಯೊಂದಿಗೆ ಕುಳಿತು ಓದುತ್ತೇವೆ. ಶುಕ್ರವಾರದ ದಿನ ಶ್ರೀಮತಿ ಮ್ಯಾಕ್‌ 
ಫೆರೆನ್‌ ಬರುತ್ತಾರೆ, ಸಂಗೀತ ಕಲಿಸಲು. ಸೋಮವಾರ ನಾವೇ ಶ್ರೀ ಪಾಅರ್‌ 
ಅವರಲ್ಲಿಗೆ ಹೋಗಿ ಸಂಗೀತ ಕಲಿಯುತ್ತೇವೆ. ಇದಾದಮೇಲೆ ಮತ್ತೆ ಪಿಯಾನೊ 
ಅಭ್ಯಾಸ.' 

ಇದರ ಜೊತೆಗೆ ಫ್ರೆಂಚ್‌ ಭಾಷೆಯ ಅಧ್ಯಯನ. ಉಮೇಶನಿಗೆ ಬರೆದ ಪತ್ರವನ್ನು 

ರು ದೈವನಿಷ್ಠೆಯಿಂದ ಕೂಡಿದ ಈ ವಾಕ್ಯದೊಂದಿಗೆ ಮುಗಿಸಿದ್ದಾಳೆ. "ದೇವರಂ 
ನನ್ನನ್ನು ಎಲ್ಲ ರೀತಿಯ ಅಪಾಯದಿಂದ, ಪಾಪದಿಂದ ಕಾಪಾಡಲಿ.' 

ದತ್‌ ಕುಟುಂಬ ಲಂಡನ್ನಿನಲ್ಲಿದ್ದಾಗ ಇಟಲಿ ದೇಶದ ಸೇವಕನೊಬ್ಬನನ್ನು ಕೆಲಸಕ್ಕೆ 
ನೇಮಿಸಿಕೊಂಡಿದ್ದರು. ಫ್ರೆಂಚ್‌ ಭಾಷೆಯಲ್ಲಿ ಸರಾಗವಾಗಿ ಮಾತಾಡುವುದನ್ನು ಕಲಿ 
ಯಲು ಅವನೊಡನೆ ಫ್ರೆಂಚ್‌ ಭಾಷೆಯಲ್ಲೇ ಮಾತಾಡುತ್ತಿದ್ದರು. ಅಡುಗೆಯ ಕೆಲಸಕ್ಕಿದ್ದ 
ಇಸಬೆಲ್‌ ಭಾರತೀಯ 'ಹಿಡಿತೀರ್ಥಗಳನ್ನು ಮಾಡಲು ಬೇಗ ಕಳಿತಳು. ಚಳಿಗಾಲದಲ್ಲಿ 
ಎರಡು ಬಾರಿ ಮಂಜು ಬಿದ್ದುದನ್ನೂ ಮಂಜಿನ ಗಡ್ಡೆಗಳೊಡನೆ ಆಡುತ್ತ ಅವರು ಕಾಲ 
ಕಳೆದುದನ್ನೂ ಕುರಿತು ತೋರು ಬರಿದಿದ್ದಾಳೆ. ಅವರು ಯಾವಾಗಲಾದರೊಮ್ಮೆ 
ನಾಟಕ ನೋಡಲು ಹೋಗುತ್ತಿದ್ದರು. ಅವರು ನೋಡಿದ ನಾಟಕಗಳಲ್ಲಿ " ಏಮಿ ರಾಬ್‌ 
ಸಾರ್ಸ್‌” ಮತ್ತು "ಎ ಮಿಡ್‌ಸಮರ್‌ ನೈಟ್ಸ್‌ ಡ್ರೀಮ್‌ ' ಇವೂ ಇದವು. 

1871 ರಲ್ಲಿ ದತ್‌ ಕುಟುಂಬ ಕೇಂಬ್ರಿಜ್‌ಗೆ ಹೋಗಿ ಪಾರ್ಕರ್ಸ್‌ ಏೀಸಿಗೆ ಎದುರಾಗಿದ್ದ 
ಲಿಜೆಂಟ್‌ ರಸ್ತೆಯಲ್ಲಿ: ದ್ದರು. ತೋರು ಅರು ಇಬ್ಬರೂ ಇಲ್ಲಿದ್ದಾಗ " ಮಹಿಳೆಯರಿಗಾಗಿ 
ಉಪನ್ಯಾಸಗಳು ' ಕಾರ್ಯಕ್ರಮದಲ್ಲಿ ಉತ್ಸಾ ಹದಿಂದ ಭಾಗವಹಿಸುತ್ತಿ ದ್ರರು. ಅಲ್ಲದೆ 
ಒಬ್ಬ ಫ್ರೆಂಚ್‌ ಉಪಾಧ್ಯಾಯಿನಿಯನ್ನೂ ನೇಮಿಸಿಕೊಂಡರು. ಕೇಂಬ್ರಿಜ್‌ನಲ್ಲಿ ಅವರ 
ಗಮನವನ್ನು ಬಹುಮಟ್ಟಿಗೆ ಸೆಳೆದವಳೆಂದರೆ ತೋ ಮಾರ್ಟಿನ್‌. ಮೇರಿ ಮಾರ್ಟಿನ್‌ 
ತೋರುವಿನ ಜೀವದ ಗೆಳತಿಯಾದಳು. ಈ ಸ್ನೇಹ ಇವರಿಬ್ಬರ ನಡುವಿನ ಅತ್ಯಂತ 

ಸ್ಮರಣೀಯವಾದ ಶಾಶ್ವತ ಪತ್ರವ್ಯವಹಾರಕ್ಕೆ ಕಾರಣವಾಯಿತು. ಮುಂದೆ ತೋರುವಿನ 

ಜೀವನ ಚರಿತ್ರೆಯನ್ನು. ಹರಿಹರದಾಸ್‌ ಬರೆಯಲಾರಂಭಿಸಿದಾಗ ಅವನಿಗೆ ಸಹಾಯ 

ಮಾಡಿದವಳು ಮೇರಿ ಮಾರ್ಟಿನ್‌ -- 1913 ರಲ್ಲಿ ಈತ ಕಲ್ಕತ್ತೆಯಲ್ಲಿ ಮಾರ್ಟಿನಳನ್ನು 
32 


ಸಂಧಿಸಿದಾಗ ತೋರುವಿನ ಜೀವನ ಚರಿತ್ರೆಯನ್ನು ಬರೆಯಬೇಕೆಂಬ ತನ್ನ ಅಭಿಲಾಷೆಯನ್ನು 
ತಿಳಿಸಿದ. ಮೇರಿ ಮಾರ್ಟಿನ್‌ ಈತನ ಈ ಯೋಜನೆಯಲ್ಲಿ ತುಂಬ ಉತ್ಸಾಹದಿಂದ 
ಸಹಕರಿಸಿದಳು. ತೋರುವಿನ ಪತ್ರಗಳನ್ನು ಪ್ರಕಟಿಸಲು ಒಪ್ಪಿಗೆಯಿತ್ತಳು. " ತೋರುದತ್‌ನ 
ಜೀವನ ಹಾಗೂ ಅವಳ ಪತ್ರಗಳು ' ಗ್ರಂಥವನ್ನು ಹರಿಹರದಾಸ್‌ ಮೇರಿ ಮಾರ್ಟಿನಳಿಗೆ 
ಅರ್ಪಿಸಿದ. 


ಒಲುಮೆಯ ಭಾರತೀಯ ಗೆಳತಿ 
ತೋರುದತ್‌ಳ ಈ ಜೀವನ ಸ 
ಮೇರಿ ಇ. ಆರ್‌. ಮಾರ್ಟಿನರಿಗೆ 
ಆಕೆಯ ಸುಕೋಮಲ ಸಹಾನುಭೂತಿಗಾಗಿ 
ಕೃತಜ್ಞತೆಯಿಂದ ಅರ್ಪಿತವಾಗಿದೆ. 


ಕೇಂಬ್ರಿಜ್‌ನ ಸಿಡ್ನಿ ಸಸೆಕ್ಸ್‌ ಕಾಲೇಜಿನ ರೆವರೆಂಡ್‌ ಜಾನ್‌ ಮಾರ್ಟಿನರ ಒಬ್ಬಳೇ 
ಮಗಳು ಮೇರಿ ಇ. ಆರ್‌. ಮಾರ್ಟಿನ್‌. ಜಾನ್‌ ಮಾರ್ಟಿನ್‌ 1859 ರಿಂದ 1884 ರ 
ವರೆಗೂ ಸೇಂಟ್‌ ಮ್ಯಾಥ್ಯೂಸ್‌ ದಿ ಗ್ರೇಟ್‌ನ ಪಾದ್ರಿಯಾಗಿದ್ದರು. ತೋರು ಅರು 
1872 ರಲ್ಲಿ ಮೊದಲ "ಬಾರಿಗೆ ಮೇರಿಯನ್ನು ಭೇಟಿಯಾದಾಗ ಮೇರಿಗೆ ಹದಿನೈದು 
ವರುಷ. "'ತೋರುವಿಗೆ ಹದಿನಾರು. ಮುಂದೆ ಮೇರಿ ಕೈಸ್ತ ಧರ್ಮ ಪ್ರಚಾರಕಳಾಗಿ 
ತೋರು ತೀರಿಕೊಂಡ ಬಹಳ ವರ್ಷಗಳ ಮೇಲೆ 1910. 13 ರಲ್ಲಿ ಕಲ್ಕತ್ತೆಗೆ ಭೇಟಿ 
ನೀಡಿದಳು. ಕೇಂಬ್ರಿಜ್‌ನಲ್ಲಿ ತೋರು ಅವಳನ್ನು ಮೊದಲ ಬಾರಿಗೆ ಭೇಟಿಯಾದಾಗ 
ಮೇರಿ ಮಲ್‌ವರ್ನ್‌ವೆಲ್ಸ್‌ನಲ್ಲಿನ ಶಾಲೆಯಲ್ಲಿ ಓದುತ್ತಿದ್ದಳು. 

ದತ್‌ ಕುಟುಂಬ ಕೇಂಬ್ರಿಜ್‌ನಲ್ಲಿದ್ದಾಗ ಪರಿಚಯವಾದವರಲ್ಲಿ ಲಕ್ನೋದ ಬಿಷಪರಾದ 
ಕ್ಲಿಫರ್ಚರೂ ಒಬ್ಬರು. ಆತ ದತ್‌ ಕುಟುಂಬವನ್ನು ಮೊದಲಬಾರಿಗೆ ಕೇಂಬ್ರಿಜ್‌ 
ಪ್ರಾಧ್ಯಾಪಕ ಕಾವೆಲ್ಲರ ಮನೆಯಲ್ಲಿ ಸಂಧಿಸಿದ. ಈ ಪ್ರಾಧ್ಯಾಪಕರು ಕಲ್ಕತ್ತೆಯ ಪ್ರೆಸಿ 
ಡೆನ್ಸಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದಾಗ ಅವರಿಗೂ ಅವರ ಪತ್ನಿಗೂ ದತ್‌ ಕುಟುಂಬದ 
ಪರಿಚಯವಾಗಿತ್ತು. 

ಕೇಂಬ್ರಿಜ್‌ನಿಂದ ದತ್‌ ಕುಟಂಬದವರು ಸೇಂಟ್‌ ಲಿಯೊನಾರ್ಡ್‌ ಆನ್‌ ಸೀಗೆ 
ಹೋದರು. ತಾವು ಇಂಗ್ಲೆಂಡಿನಲ್ಲಿದ ಕಾಲದ ಕೊನೆಯ ದಿನಗಳನ್ನಲ್ಲಿ ಕಳೆದರು. ಇಲ್ಲಿಯೂ 
ಫ್ರೆಂಚ್‌ ಭಾಷೆಯ ಅಧ್ಯಯನ ಸತತವಾಗಿ ನಡೆದಿತ್ತು. ಅವರಿಗೆ ಫೆ ಫ್ರೆಂಚ್‌ ಕಲಿಸಲು 
ಬರುತ್ತಿದ್ದಾತನ ಹೆಸರು ಜಿರಾರ್ಡ್‌. "ನನಗೂ ತಂದೆಯವರಿಗೂ ಫ್ರೆಂಚ್‌ ಕಲಿಸಲ 
ಈತ ವಾರಕ್ಕೆ ಎರಡು ಮೂರು ಬಾರಿ ಬಂದು ಹೋಗುತ್ತಿದ್ದರು. ಅರು ನಮ್ಮ ಜೊತೆ 
ಯಲ್ಲಿ ಪಾಠಕ್ಕೆ ಬರುತ್ತಿರಲಿಲ್ಲ. (ಅವಳ ಈಚಿನ ಅನಾರೋಗ್ಯ ಅವಳಿಗೆ ಬಹಳ ನಿಶ್ಶಕ್ತಿ 
ಯನ್ನು ಪಟಂಮಾಂಿದೆ) ಆತ. (ಜಿರಾರ್ಡ್‌) ನಿಗೆ ಕಾವ್ಯ ವೆಂದರೆ "ಬಹಳ ಇಷ್ಟ. ದತ್‌ 
ಫ್ಯಾ ಮಿಲಿ ಆಲ್ಬಮಿನಿಂದ ಎರಡು ಮೂರು ಕವನಗಳನ್ನು ಫ್ರೆಂಚ್‌ ಭಾಷೆಗೆ ಭಾಷಾಂತರಿಸಿ 
ದ್ದಾ ನೆ ಎಂದು ತೋರು ತನ್ನೊಂದು ಪತ್ರದಲ್ಲಿ ಬರೆದಳು. ಮುಂದೆ ಕಲ್ಕತ್ತೆಯಿಂದ 
ಕ್ಲಾ "ಸ್‌ ಬಾದರ್‌ಗೆ ಕಳುಹಿಸಿದ ತೋರು ಅರು ಇವರ ಚಿತ್ರವನ್ನು ತೆಗೆದದ್ದು ಸೇಂಟ್‌ 


33 


ಕ ವೆಂದು ಅನ್ನಿಸದೆ ಹೋಗದು. 


ಮೆಚ್ಚಿದ ಒಂದು ಸಣ್ಣ ದಯಾಪೂರಿತ ಕೆಲಸದ ವಿವರವ ನ್ನೂ ಕಾಣುತ್ತೇವೆ. 


ಲಿಯೋನಾರ್ಡ್‌ನಲ್ಲಿಯೆ. ಈ ಚಿತ್ರದಲ್ಲಿ ಅರು ಕುಳಿತಿದ್ದಾಳೆ. ನೋಡಲು ನಿಶ್ಯಕ್ತ. 
ಛಂತೆ ಕಾಣುವುದರ ಜೊತೆಗೆ ಹತ್ತೊಂಬತ್ತು ವರುಷದ ತನ್ನ ವಯಸ್ಸಿ ಗಿಂತ ದೊಡ್ಡವಳ ಗಿ 
ಕಾಣುತ್ತಾಳೆ. ಆದರೆ ತೋರು ಉತ್ಸಾಹವೇ ಮೂರ್ತವೆತ್ತ ಂತಿದ್ದಾಳೆ. ಎ ನೆಯ 
ತಲೆಗೂದಲು ಭುಜದಮೇಲೆ ಇಳಿಬಿದ್ದಿದೆ. ಅವಳ ಮುದ್ದು ಮುಖ, ಅವಳೆ ತೀಕ್ಷ್ಣ 

ಶಕ್ತಿಯ ದ್ಯೋತಕವಾಗಿದೆ. ಅವಳಿಗೆ ಹದಿನೇಳು. ವರುಷ. ಆ ಚಿತ್ರವನ್ನು. 
ನೋಡಿದರೆ ಅವಳು ಇನ್ನೆ ದು ವರಷಗಳಲ್ಲಿ ಕ್ಷಯರೋಗದಿಂದ ಗತಿಸಿ ಹೋಗುವಳೆಂದು 
ಊಹಿಸುವುದಕ್ಕೂ ಕಷ್ಟ. ಅವಳಕ್ಕನೂ ಅಷ್ಟೆ. ಎರಡೇ ವರುಷಗಳಲ್ಲಿ ತೀರಿಕೊಳ್ಳು 
ವಷ್ಟು ದುರ್ಬಲಳಾಗೇನೂ ಕಾಣಿಸುವುದಿಲ್ಲ. ಆ ಚಿತ್ರದಲ್ಲಿ ಹುಡುಗಿಯರಿಬ್ಬರೂ' 
ಬಹಳ ನೆರಿಗೆಯಿರುವ ಅಂಚಿನ, ವಿಕ್ಟೋರಿಯಾ ರಾಣಿಯ ಕಾಲದಲ್ಲಿದ್ದಂಥ ತುಂಡು 
ಲಂಗಗಳನ್ನು ಧರಿಸಿದ್ದಾರೆ. ಭಾರತಕ್ಕೆ ಬಂದ ಮೇಲೂ ಈ ತರುಣಿಯರು ಸೀರೆಯನ್ನೇ 
ಆಗಲಿ ಅಥವಾ ಇನ್ನಾವ ರೀತಿಯ ಭಾರತೀಯ ಈಡುಗಂ ಆಗಲಿ ಏಕೆ ಧರಿಸಲಿಲ್ಲ 


ತೋರುವಿನ * ಹೇಸ್ಟಿಂಗ್ಸ್‌ ಬಳಿ' ಎಂಬ ಕವನ ' ಹಿಂದೂಸ್ಥಾನದ ಪುರಾತನ 
ಲಾವಣಿಗಳು, ಕಥೆಗಳು ' ಸಂಕಲನದಲ್ಲಿರುವ ಒಂದು ಕವನ. ಇದೇನೂ ಅವಳ ಅತ್ಯುತ್ತಮ ' 
ಕವನವಲ್ಲ. ಆದರೂ ಇದರಲ್ಲಿ ಅರುವಿನ ದೇಹಸ್ಥಿತಿಯಯನ್ನೂ ತೋರು ಬಹು | 


“ ಹೇಸ್ಟಿಂಗ್ಸ್‌ನ ಬಳಿಯಲ್ಲಿ ಹಿಂಗಲಿನ ಮರಳ ದಂಡೆಯಮೇಲೆ 4 
ತಿರುಗಾಡಿ ಬಂದಾಗ ನಾವು -- ತ 
ಪೀಚ್‌ ಕಾಯಿಗಳು ಹಣ್ಣಾಗತೊಡಗಿದ್ದವು ಉದ್ದ ಗೋಡೆಗಳಮೇಲೆ 

ಮಾಗಿ ಫಲಪಕ್ವವಾಗಿ ತಾವು. 

ದೂರದಲ್ಲಿ ಆಕಾಶದಲ್ಲಿ ಸಾಗರವು ಸೇರಿದಂತೆ 

ಕಂಡಿತ್ತು ದಿನ ನಿತ್ಯದ ವ್ಯಾಪಾರ ಮುಗಿಯಿತಂತೆ 

ದೂರದೂರಿನ ಗುಂಪು ಗುಜುಗುಜು ಇಲ್ಲಿಗೂ ಬಂದು ಕೇಳಿತು 

ಅಪರಿಚಿತರು ನಾವು -- ಒಂಟಿ ಬಾಳದು ಸಾಗಿತು. 

ತಿರುಗಾಡಿದೆವು ನಾವು ಮೆಲ್ಲಗೆ, ಬೇಸರ ಸುಸ್ತು ಸಂಕಟ ಕಾಡಿತು 
ನಮ್ಮಲೊಬ್ಬಳು ಕೊನೆಗೆ ಕುಳಿತಳು 

ಗೊಣಗುವಳೇ ಅಲ್ಲ ಅವಳೆಂದಿಗೂ 

ಮೋಡ ಕಾರ್ಮೋಡವಾಯಿತು 

ಹೆಂಗಸೊಬ್ಬಳು ನಡೆದು ಹೋದಳು ಯುವತಿ ಅಲ್ಲ ಅವಳು 

ಅದರಾ ಮುಖ! ಸುಕುಮಾರತೆಯಾಗರವು 

ಈ ಸೌಂದರ್ಯ ನಿಧಿಯನ್ನು ಕವಿ ಹಾಡಿಹೊಗಳಿಲ್ಲ 

ಯಷಿತೇಜ ಮುಖವನ್ನು ಕಲೆಗಾರ ರಚಿಸಿಲ್ಲ 

ನಮ್ಮ ಮುಂದೆಯೆ ಸಾರಿ ಹೋದಳು ಮರಳಿ ಹಿಂದಕೆ ಬಂದಳು 

ಒಂದೆ ನೋಟದಿ ನೋಡಿ ತಿಳಿದಳು 


34 


ಅಪರಿಚಿತರೆ ನಾವೆಲ್ಲರೂ ನಮ ಲೊಬ್ಬ ಗೆ ನೋವು ಹಿಂಸೆ 
ಕೇಳಿದಳು ಬಂದಿರೆಲ್ಲಿಂದ Ri 
ಕೆಲನಿಮಿಷ ಮಾತು. ಹೊರತೆಗೆದಳು ಪಾಟಲ ಪುಷ್ಪಗಳ 
ಕಣ್ಣೀರಲಿ ಮಿಂದಿಹ ತೆರದಲಿ ಕಾಣುವ ಕೆಂಪು ಗುಲಾಬಿಗಳ 
ನಮ ಒಕ್ಕಗೆ ಕೊಟ್ಟಳು. ಕೊಟ್ಟು ನುಡಿದಳು 
| ದೇವ ಜಾ ನನ್ನೊ ಮದು ನಿಮ್ಮಿಬ್ಬರನೂ ಎಂದೆಂದೂ. 
ಕೆಂಪು ಗುಲಾಬಿ ಬಲು ಸೊಗಸಿನ ಹೂವು 
ತಾವರೆಯಷ್ಟಗಲ ಬೆಳೆದ ಚೆಲುವ ಹೂವು 

... ಮಂಟಪದ ಸಿಂಗರಕೆ ಬಲು ಚೆನ್ನು ಈ ಹೂವು 
ಕೆರೆಯಂಗಣದಿ ಬೆಳೆಯುವಾ ಕೆಂದಾವರೆ ಹೂವು 
ಆದರಿದ ಕೊಟ್ಟ ಆ ಹೃದಯ ಹೂಗಿಂತ ಚೆಲುವು 
ಹೊಸಬರನು ಹರಸಿ ಹೂ ಕೊಟ್ಟ ಒಲವು 
ಬದುಕಿಸುವ ಆ ದೇವ ಇದ ತಿಳಿದಿರಲು ಸಾಕು 
ಹೂವಿನ ಉಡುಗರೆಯಿದು ಖುಣವಾಗಲೇ ಬೇಕು. 
ಆ ಹೆಂಗಸಾರೆಂದು ನನಗೆ ತಿಳಿದಿಲ್ಲ 
ಅವಳ ಆ ಮುಖವನ್ನು ಇನ್ನು ನೋಡುವುದಿಲ್ಲ. 
ಅವಳೆಂದರೆ ನನಗಿನ್ನೂ ಬಲು ಪ್ರೀತಿ ನೋಡಿ 
ಸುಖವಾಗಿ ಇರಲೆಂದು ಹರಸುವೆನು ಹಾಡಿ 
ಅವಳ ನೆನಪಿನ್ನೆಂದಿಗೂ ಮಾಸುವುದಿಲ್ಲ 
ಜೀವನದಿ ದುಃಖ ಬೆರೆತರೂ ಚಿಂತಿಲ್ಲ 
ಹೃದಯ ಮಂದಿರದಲ್ಲಿ ಗುಲಾಬಿ ಅರಳಿದೆ 
ಶಾಶ್ವತ ತೇಜದ ಹೂವಾಗಿ ಉಳಿದಿದೆ. 


... ಕೇಂಬ್ರಿಜ್‌ನಲ್ಲಿದ್ದಾಗ 1812 ರ ಡಿಸೆಂಬರಿನಿಂದ 1873 ರ ಏಪ್ರಿಲ್‌ ತಿಂಗಳ 
ವರೆಗೂ ದತ್‌ ಮನೆತನದವರೂ ಮೇರಿ ಮಾರ್ಟಿನಳ ಮನೆಯವರೂ ಸಾಮಾನ್ಯವಾಗಿ 
ಪ್ರತಿದಿನವೂ ಸಂಧಿಸುತ್ತಿದ್ದರು. ಮೇರಿಯ ತಾಯಿ ದತ್‌ ಕುಟುಂಬದೊಡನೆ ತಿರಂ 
ಗಾಡಲು ಹೋದದ್ದು, ಸಂಜೆಕಾಲವನ್ನು ಒಟ್ಟಿಗೆ ಕಳೆದದ್ದು, ಒಟ್ಟಿಗೆ ಎರಡು 
ಕುಟುಂಬದವರೂ ಊಟ ತಿಂಡಿ ತಿಂದದ್ದು ಮೊದಲಾದುವನ್ನೆಲ್ಲ ತನ್ನ ದಿನಚರಿಯಲ್ಲಿ 
ಬರೆದಿದ್ದಾ ಛೆ ನಭ ಸಾ ಸೇಂಟ್‌ ಲಿಯೊನಾರ್ಡ್‌ ಗೆ ಹೋದಮೇಲೆ 
ಈ ಎರಡು ಕುಟುಂಬಗಳೂ ಸಂಧಿಸಲಿಲ್ಲ. ಅದನ್ನು ಕುರಿತಂ ಮೇರಿ ಹೀಗೆ 
ಬರೆದಿದ್ದಾಳೆ. «ಆದ್ದರಿಂದಲೇ ಸರಾಗ ನಮ್ಮ ಪತ್ರವ್ಯವಹಾರ ಇನ್ನಷ್ಟು 
 ಆತ್ಮೀಯವಾಯಿತು.' 

| 1873ರ ಸೆಪ್ಟೆಂಬರಿನಲ್ಲಿ ಪಿ. ಎಂಡ್‌ ಓ. ನೌಕೆ " ಪೆಷಾವರ್‌ ' ನಲ್ಲಿ ಗೋವಿಂದ 
ಚಂದ್ರ ತನ್ನ ಕುಟುಂಬದವರೊಡನೆ ಭಾರತಕ್ಕೆ ಮರಳಿದ. 


35 


೭. ಮರಳಿ ಮನೆಗೆ 


ತೋರು ತಾನು ವಿದೇಶದಲ್ಲಿದ್ದಾಗ ಭಾರತದಲ್ಲಿದ್ದ ತನ್ನ ಸ್ನೇಹಿತರಿಗೂ ಬಂಧು. 4 


ಗಳಿಗೂ ಅನೇಕ ಪತ್ರಗಳನ್ನು ಬರೆದಳು. ಆದರೆ ಅವುಗಳಲ್ಲಿ ಕೆಲವು ಮಾತ್ರ ಉಳಿದಿವೆ. ' 
ಮೇರಿಗೆ ಬರೆದ ಪತ್ರಗಳನ್ನು ಮಾತ್ರ ಆಕೆ ಜೋಪಾನವಾಗಿಟ್ಟಿದ್ದರಿಂದ ಅವು ಹರಿಹರದಾಸ್‌ ' 


ಬರೆದ ತೋರುದತ್ತಳ ಜೀವನ ಚರಿತ್ರೆಯಲ್ಲಿ ಪ್ರಕಟವಾಗುವುದು ಸಾಧ್ಯವಾಯಿತು. 
1873 ಸೆಪ್ಟೆಂಬರ್‌ ತಿಂಗಳಿಂದ ತೋರು ಮೇರಿಗೆ ಒಟ್ಟು 53 ಪತ್ರಗಳನ್ನು ಬರೆದಳು. 3 


ಈ ಅಮೂಲ್ಯ ಪತ್ರಗಳಲ್ಲಿ ತೋರುವಿನ ಅಂತರಂಗವನ್ನು ಕಾಣಬಹುದು. ಕಲಿಯು 


ವುದರಲ್ಲೂ ಬರೆಯುವುದರಲ್ಲೂ ಬಹಳ ಆಸಕ್ತಿಯಿದ್ರ ಪ್ರತಿಭಾನ್ವಿತ ತರುಣಿಯೊಬ್ಬ ' 


ಳನ್ನು ನಾವಿಲ್ಲಿ ಕಾಣುತ್ತೇವೆ. ಸರಳವಾದ ಅವಳ ಪತ್ರಗಳಲ್ಲಿ ಕಲ್ಕತ್ತೆಯ ರಾಮ್‌ಬಗನ್‌ 
ಹಾಗೂ ಬಾಗ್‌ಮರಿ ತೋಟದ ಮನೆಗಳಲ್ಲಿನ ಗೃಹಜೀವನದ ಚಿತ್ರಣವಿದೆ. 
ಯೂರೋಪಿಗೆ ಮರಳಿ ಹೋಗಬೇಕೆಂದು ಅವಳು ಎಷ್ಟೇ ಬಯಸಿದರೂ ಅವಳು 
ಮಾತ್ರ ಮತ್ತೆ ತನ್ನ ಸ್ವದೇಶವನ್ನು ಬಿಟ್ಟು ಹೋಗಲಿಲ್ಲ. 

ಪುಸ್ತಕಗಳು, ಬರವಣಿಗೆ, ಅಪಾರ ಬಂಧುವರ್ಗ, ವಿಖ್ಯಾತ ಸ್ನೇಹಿತರು, ಪ್ರಿಯವಾದ 
ಪ್ರಾಣಿಗಳು, ತಂದೆತಾಯಿಗಳು ಇವರೊಡನೆ ಕಲ್ಕತ್ತೆಯ ಜೀವನ ಉಲ್ಲಾಸಕರವಾಗಿಯೂ 
ಸಂತೋಷದಾಯಕವಾಗಿಯೂ ಇತ್ತುನಿಜ ಆದರೆ ಅದು ದುರಂತದಲ್ಲಿ ಕೊನೆ 
ಗೊಂಡಿತು. ದತ್‌ ಕುಟುಂಬ ಭಾರತಕ್ಕೆ ಹಿಂದಿರುಗಿದ ಒಂದು ವರಂಷದಲ್ಲೇ ಅರು" 
ಕ್ಷಯರೋಗಕ್ಕೆ ತುತ್ತಾದಳು. ಅವಳನ್ನು ಬದುಕಿಸಿ ಉಳಿಸಿಕೊಳ್ಳಲಾಗಲಿಲ್ಲ. ಮೇರಿಗೆ 
ಪತ್ರ ಬರೆಯುವಾಗ ತೋರು ಯಾವ ಸಂಕೋಚವಾಗಲಿ ನಿರ್ಬಂಧವಾಗಲಿ ಇಲ್ಲದೆ ತನ್ನ 
ಹೃದಯದ ಸುಖದುಃಖಗಳನ್ನು ತೋಡಿಕೊಂಡಿದ್ದಾಳೆ. ಆದರೆ ಇವರಿಬ್ಬರ ನಡುವಿನ 
ಪತ್ರವ್ಯವಹಾರ ಬರಿಯ ಮುಚ್ಚು ೫ಮರೆಯಿಲ್ಲದ ಬಿಚ್ಚು ಮನಸ್ಸಿನ ಕೆಚ್ಚು ನುಡಿಯಾಗಲಿ, 
ನಡೆದ ಘಟನೆಗಳ ವರದಿಯಾಗಲಿ ಅಲ್ಲ. ಇವರಿಬ್ಬರ ನಡುವಿನ ಪತ್ರವ್ಯವಹಾರದ. 
ಮೇಲೆ ಸಾಹಿತ್ಯ ಸಂಸ್ಕೃತಿಗಳ ಅಚ್ಚೊತ್ತಿದೆ. ಹರಿಹರದಾಸ್‌ ಹೇಳಿರುವಂತೆ ತೋರುವಿನ ' 
ಪ್ರತಿಭೆ ಹೂವಾಗಿ ಅರಳುವ ತನಕ ಅವಳೇನಾದರೂ ಬದುಕಿದ್ದಿದ್ದರೆ ಅವಳ ಪತ್ರಗಳು . 
ಖಂಡಿತವಾಗಿ ಆಂಗ್ಲ ಭಾಷೆಯಲ್ಲಿ ಶ್ರೇಷ್ಠ ಸಾಹಿತ್ಯವಾಗುತ್ತಿತ್ತು. 

ತೋರುವಿನ ಪತ್ರಗಳಲ್ಲಿ ನಿಶ್ಚಲ ಸೌಂದರ್ಯದ ಚಿತ್ರಗಳೇನೊ ಎನಿಸುವ ಪ್ರತಿಭ 
ಯಿದೆ. ಖಜಂತ್ವವಿದೆ. ವಿಕ್ಟೊ ್ಸೀರಿಯಾ ಮಹಾರಾಣಿಯ ಕಾಲಕ್ಕೆ ಬರಹೆಗಾರರಿಗೆ " 


ಸಿದ್ದಿಸಿದ್ದ ವೈಶಿಷ್ಟ ್ಟಪೊರ್ಣ ಹಾಸ್ಯವಿದೆ. ಆದರೂ ಭಾವನೆಗಳ ಪಕ್ವ ಧಾರೆಯಿಲ್ಲ. 


ವಿಷಯಗಳಲ್ಲಿ ಆಯ್ಕೆಯಿಲ್ಲ. ಎಲ್ಲವೂ ಕಲಸುಮೇಲೋಗರ. ಕೆಲವೊಮ್ಮೆ ತೋರು 
36 


“a 
Rr 
ಓಕ 


% 
3 
& 


i 
4 
ಶ್ತ 
| 
| 
ಗ್ಯ 
4 
ಜೆ pe, 


ಕ 


ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಹಾರಿರುವುದರಿಂದ ಅವಳ ಪತ್ರಗಳಲ್ಲಿ 
ಸಾಹಿತಿಕ ಮೌಲ್ಯಕ್ಕೆ ಕೊರೆಯಾಗಿದೆ, ಉದಾಹರಣೆಗೆ ತನ್ನ ಪ್ರೀತಿಯ ಬೆಕ್ಕು ತೀರಿಕೊಂಡಿ 
ತೆಂಬುದನ್ನು ಹೇಳುತ್ತಿದ್ದವಳು ಇದ್ದಕ್ಕಿದ್ದಂತೆಯೇ ಫ್ರೆಂಚ್‌ ಕವಿಯೊಬ್ಬನ ವಿಶೇಷ ಗುಣ 
ಗಳನ್ನು ಹೊಗಳಲು ಆರಂಭಿಸ ಚ. ಇಲ್ಲದಿದ್ದರೆ ತನ್ನ ಕಾಯಿಲೆಯ ಬಗ್ಗೆ ಬರೆಯಂ 
ತ್ರಿದವಳು ಇದ್ದಕ್ಕಿದ್ದಂತೆಯೇ ಯಾವುದೊ ಸಾಮಾಜಿಕ ಸಮಸ್ಯೆ ಯನ್ನು ಚರ್ಚಿಸಲಾರಂಭಿ 
ಸುತ್ತಾಳೆ. ಹೀಗೆ ಒಂದಕ್ಕೊಂದು ಸಂಬಂಧವಿರದ ವಿಷಯಗಳಿಂದ ಒಂದು ಸಂಗತಿ 
ಸ್ಪಷ್ಟವಾಗುತ್ತದೆ. ಅದೇನೆಂದರೆ ಜೀವನದ ಬಗ್ಗೆ ತೋರುವಿಗಿದ್ದ ಆಸಕ್ತಿ ಎಷ್ಟು ವೈವಿಧ್ಯ 
ಪೂರ್ಣವಾಗಿತ್ತು ಎಂಬುದು. ಅಲ್ಲದೆ ಅವಳು ಬಹಳ ಕುಶಲಿಯಾದ ಬರಹಗಾರಳೂ 
ಆಗಿದ್ದಳು. ವಿವಿಧ ವಿಷಯಗಳಿಂದ ತುಂಬಿದ ಅವಳ ಪತ್ರಗಳು ಮೊದಲಿನಿಂದ 
ಕೊನೆಯ ವರೆಗೂ ಓದುಗರ ಗಮನ ಸೆಳೆಯುತ್ತವೆ. 

' ಹೆಚ್ಚು ಹೆಚ್ಚು ಪುಸ್ತಕ ಬೇಕು. ಹೆಚ್ಚು ಹೆಚ್ಚು ಬರವಣಿಗೆ ಬೇಕು. ಆದರೆ 
ಇವಿಷ್ಟೇ ಸಾಲದು. ತಾನು ತನ್ನ ಗೆಳತಿಗೆ ಸರ್ವಾಂಗಪೂರಿತ ಸ್ನೇಹಿತೆಯಾಗಬೇಕು. 

ತ ತೋರು ತನ್ನ ಮೊದಲ ಪತ್ರಗಳನ್ನು ಪೆಷಾವರ್‌ ಹಡಗಿನಲ್ಲಿದ್ದಾಗ ಜಿಬ್ರಾಲ್ಬರ್‌ 
' ಹಾಗೂ ಅಲೆಗ್ಗಾ ಂಡ್ರಿಯಗಳಿಂದ ಬರೆದಳು. ಅವು ಸಮುದ್ರಯಾನದ ಕಾಲದ ಪ್ರಸಂಗ 
' ಗಳನ್ನವು ವರ್ಣಿಸುತ್ತ ವೆ. ತೋರು ಸಂತೋಷದಿಂದೇನೂ ಇರಲಿಲ್ಲ. ಅವಳ ಆರೋಗ್ಯ 
A ಮಟ್ಟಿಗಿತ್ತಾದರೂ ಅರು ನರಳುತ್ತಿದ್ದಳು. ಅರುವಿನ ದೇಹಸ್ಥಿತಿ ಹದಗೆಟ್ಟು ವೈದ್ಯರು 
ಅವಳು ಇಂಗ್ಲೆ '೦ಡಿನಲ್ಲಿ ಇನ್ನೊಂದು ಚಳಿಗಾಲವನ್ನು ತಡೆಯುವಷ್ಟು ಶಕ್ತಳಾಗಿಲ್ಲವೆಂದು 
_ ಹೇಳಿದಾಗ ಗೋವಿಂದ ಚಂದ್ರ ಭಾರತಕ್ಕೆ ಮರಳುವುದು ಅನಿವಾರ್ಯವಾಯಿತು. ತನ್ನ 


| ತಿಯನ್ನು ತಾನು ಮತ್ತೆ ಕಾಣಲಾರೆನೆಂಬ ಭಾವನೆ ತೋರುವಿನ ಮನಸ್ಸಿನಲ್ಲಿ ಮೂಡಿ 


' ಅವಳನ್ನು ಕಾಡುತ್ತಿತ್ತು. 

1873 ರ ಡಿಸೆಂಬರಿನಿಂದ ತೋರು ಭಾರತದಿಂದ ಪತ್ರ ಬರೆಯಲಾರಂಭಿಸಿದಳು. 
ಸಿಂಹಳದಲ್ಲಿ ಇಳಿದ ದತ್ತರ ಕುಟುಂಬದವರು ಒಂದು ದಿನವನ್ನು ಅಲ್ಲಿಯೇ ಸುಖವಾಗಿ 
ಕಳೆದರು. ಅರು ಜೊತೆಯಲ್ಲಿ ಅನೇಕ ಹಕ್ಕಿಗಳನ್ನು ತಂದಿದ್ದಳು. ಅವುಗಳಲ್ಲನೇಕ 
ಕಾಲವಾದರೂ ಕೆಲವು ಉಳಿದುಕೊಂಡವು. 

ದತ್‌ ಕುಟುಂಬ ಭಾರತಕ್ಕೆ ಮರಳಿದಾಗ ಅವರ ಅಪಾ ಇರ ಬಂಧುವರ್ಗ ಅವರಿಗೆ 
ಸ್ವಾಗತ ಬಯಸಿತು. ಅವರು ಬಿಟ್ಟುಹೋಗಿದ್ದ ಪ್ರೀತಿಯ ಪ್ರಾಣಿಗಳೂ ಕೂಡ ತುಂಬು 
ಹೃದಯದಿಂದ ಬರಮಾಡಿಕೊಂಡವು. ಕೆಲವು ವರುಷಗಳ ತೆ ಪುಟಾಣಿಗಳಾಗಿದ್ದ 
ವರು ಇಂದು ಬೆಳೆದು ದೊಡ್ಡವರಾಗಿ ಏನು ಮಾಡಿದರೂ ತಮ್ಮ " ಪ್ರೀತಿಯ ಅತ್ತೆ' 
ಯರನ್ನು ಬಿಟ್ಟು ಹೋಗದೆ “ಹೋದರು. ಅವರು ಮತ್ತೆ ಇಂಗ್ಲೆ ಡಿಗೆ ಹೋಗುವ 
` ವಿಚಾರವನ್ನ ಚೂ ಅವರ ಮುಂದೆ ಎತ್ತುವಂತೆಯೇ ಇರಲಿಲ್ಲ. 

ಡಿಸೆಂಬರ್‌ ತಿಂಗಳಾದರೂ ಅವರ ತೋಟದಲ್ಲಿ ಗುಲಾಬಿ, ದಾಸವಾಳ, ಚಂಡಂಮಲ್ಲಿಗೆ 
ಶಾವಂತಿಕೆಗಳು ಸಮೃ ದ್ವಿಯಾಗಿದ್ದವು. " ಇಂಗ್ಲೆಂಡಿನಿಂದ ಅಮ್ಮ ಗಿಡಗಳುಳ್ಳ ಹೊರೆ 
ಹೊರೆ ಪೆಟ್ಟಿಗೆಗಳನ್ನೇ "ತಂದಿದ್ದಳು. ಅವುಗಳ ತುಂಬ ಗೆಡ್ಡೆಗಳು, ಬೇರುಗಳು, ಬೀಜಗಳು. 
ಹಯಸಿಂಥ್‌ ಗಿಡಗಳು ಈಗತಾನೆ ಚಿಗುರುತ್ತಿವೆ. ಇಂಗ್ಲಿಷ್‌ ಗಿಡಗಳನ್ನು ಭಾರತದಲ್ಲಿ 


೨1 


' ಬರೆದ ಪತ್ರಗಳಲ್ಲಿ ಸ್ಪಷ್ಟವಾಗಿ ಮೂಡಿದೆ. 


ಕೆಳಗೆ ಹೋಗಲೂ ಅವ 
“> ಎಂದಾದರೂ ಸಾಧ್ಯವಾಗುತ್ತ ದೊ: ಇಲ್ಲವೊ ಎಂಬ ಸಂಶಯ ಕಾಡತೊಡಗಿತು ಅವಳನ್ನು. 


ಬೆಳೆಸುವ ಪ್ರಯತ್ನದಲ್ಲಿ ಅಮ್ಮ ಯಶಸ್ವಿಯಾಗುತ್ತಾ ಳೆಂದು ನಂಬಿದ್ದೇನೆ. ನಮ್ಮ 3 

ಕೊಳಗಳಲ್ಲಿ ಬಿಳಿದಾವರೆ ಕೆಂದಾವರಗಳು ಸೊಗಸಾ ಗಿ ಕಾಣುತ್ತವೆ.' 3 

ತೋರು ಸಾಕಿದ್ದ ಗಿನಿ ಇಲಿಗಳು ಎಷ್ಟು ಬೇಗ ಎಷ್ಟೊ ೦ದು ಮರಿ ಹಾಕಿದುವೆಂದರೆ ' 

ತೋರು ಅವನ್ನು ಮಾರಿ ಭರ್ಜರಿ ವ್ಯಾ ಪಾರವನೆ ನ್ನೇ « ಮಾಡಬಹುದು ಎಂದು ಅವಳ ತಂದೆ ' 

ಒಮ್ಮೆ ನಕ್ಕು ನುಡಿದಿದ್ದರು. ಅರು ಬಾತುಗಳನ ನ್ನೂ ಸಾಕಿದ್ದಳು. "ನಮ್ಮ ತೋಟದಲ್ಲಿ ' 
ಮೂರು ನಾಲ್ಕು ಕೊಳಗಳಿರುವುದರಿಂದ ಬಾತುಗಳನ್ನು ಸಾಕಲಡ್ಡಿ ಯಿಲ್ಲ' ಎಂಧಿದ್ದಾಳ. 

ಹೊಸ ಹಣ್ಣುಗಳ ರಾಶಿಯೇ ಇತ್ತು ಅವರ ತೋಟದಲ್ಲಿ. F 

ಸೀಬೆ ಹಣ್ಣುಗಳು, ಬಾಳೆಹಣ್ಣು, ಇಂಗ್ಲೆಂಡಿನಲ್ಲಿ ಸಿಗದೆ ಇರುವಂಥ ಕಿತ್ತಳೆ ಹಣ್ಣು ' 

ಗಳು ಬೇಕಾದಷ್ಟಿದ್ದವು. ಅಲ್ಲದೆ ಬಾಗ್‌ಮರಿ ತೋಟ ಮಾವಿನ ಹಣ್ಣುಗಳಿಗೆ 


ಹೆಸರಾಗಿತ್ತು. 
ಹಿಂದಿರುಗಿದ ಮೇಲೆ ಸುಮಾರು ನಾಲ್ಕು ವರುಷ ಕಾಲ ದತ್ತಕುಟುಂಬ 


ಭಾರತಕ್ಕೆ | 
ಹೇಗೆ ಪ್ರಶಾಂತ ದೈನಂದಿಕ ಜೀವನದಲ್ಲಿ ತಲ್ಲೀನವಾಗಿತ್ತು ಎಂಬುದು ತೋರು ಮೇರಿಗೆ ' 


ಸುಮಾರು ಹನ್ನೊಂದು ವರುಷಗಳಿಂದ ಮನೆಯ ಪ್ರೀತಿಯ ಬೆಕ್ಕಾಗಿದ್ದ ಮಾಜ 
ತೀರಿಕೊಂಡಾಗ ಇಡೀ ಕುಟುಂಬ ದುಃಖದಲ್ಲಿ ಮುಳುಗಿತು. ಬೆಕ್ಕನ್ನು ಒಂದು ಕೊಳದ ' 
ಬಳಿ ಮರದ ಅಡಿಯಲ್ಲಿ ಮಣ್ಣುಮಾಡಲಾಯಿತು. ಆಗ ತಂದೆ ತಾಯಿ ಇಬ್ಬರೂ 
sh ಆದರೆ ತೋರು ಅರು ಭುವ ಬ * ಹಸುವೊಂದು ಕರು ' 
ಹಾಕಿತು. ಇದರಿಂದ ಕುಟುಂಬಕ್ಕೆ ಹೊಸ ಹಾಲು. ಅರು ತಾನೇ ಹಸು ಕರೆಯುತ್ತೇ 
ನೆಂದಳು. ತೋಟದಲ್ಲಿ ಒಂದು ದೊಡ್ಡ ಮುಳ್ಳು "ಹಂದಿಯನ್ನು ಹಿಡಿದಿದ್ದರು. ಗುಲಾಬಿ. 
ಗಿಡಗಳಲ್ಲಿ ಗುಲಾಬಿ ಸೊಗಸಾಗಿದ್ದಿತು. ನಮ್ಮ ಹೂಗಳೊಂದಿಗೆ ಇಂಗ್ಲಿಷ್‌ ಹೊಗಳನ್ನು ' 
ಹೋಲಿಸಿದಾಗ ಅವುಗಳಲ್ಲಿ ಗಂಧವೇ ಇಲ್ಲವೇ ನೊ ಎನ್ನಿಸುತ್ತದೆ. ಅವರು ಕೋಳಿ | 
ಗನ್ನು ಸಾಕಚ್ಟರು,. ತೋರು ಅನಾರೋಗ್ಯದಿಂದ ಮಹಡಿಯಮೇಲೆ ವಿಶ್ರಮಿಸಿ ' 
ಇ್ಳುತ್ತಿದ್ದಾಗ ಕೋಳಿ ಮೊಟ್ಟೆಗಳೊಡೆದು "ಮರಿಗಳೇನಾದರೂ ಹೊರಗೆ ಬಂದರೆ. 
ಅಮ್ಮ "ತೋರು ನೋಡಲೆಂದು ಅವನ್ನು ಮಹಡಿಯ ಮೇಲಕ್ಕೆ ಕಳುಹಿಸುತ್ತಿದ್ದಳು. 
"ಆರು ಇನ್ನೂ ಒಂದು ದೊಡ್ಡ ಮಾನನ್ನೂ ಹಿಡಿದಿಲ್ಲ. ತನಗೆ ಶಕ್ತಿ ಬರುವವರೆಗೂ 
ಹಿಡಿಯುವದಿಲ್ಲವೆಂದು ಹೇಳುತ್ತಾಳೆ. ಮಾನೇನಾದರೂ ಗಾಳಕ್ಕೆ ಸಿಕ್ಕಿದರೆ ಅದರಿಂದ 
ತಪ್ಪಿಸಿಕೊಂಡು ಹೋಗುವಾಗ ಅವೆಳನ್ನೂ ಎಲ್ಲಿ ನೀರಿಗೆಳೆದುಕೊಂಡು ಹೋಗುತ್ತದೊ 
ಎಂದು ಅವಳಿಗೆ ನಾನು ಕೂಡ ಇದೇ ಕಾರಣಕ್ಕಾಗಿಯೇ ದೊಡ್ಡ ಮಾನಿಗೆ 


ಜಮ ಲೆ ಕೋತಿಗಳ ವಾಸ. 
ವೆಂದರೆ ಬಲು ಮೋಜು. 


ಮಾಜ ಬೆಕ್ಕಿನ ಮರಿಯೊಂದಿಗೆ ಆಟ 
ತೋರು ಬಹಳ ದಿನಗಳಿಂದಲೂ ಪಿಯಾನೊ ನುಡಿಸಿರಲಿಲ್ಲ. 
ಳಿಗೆ ಚೈತನ್ಯವಿರಲಿಲ್ಲ ತಾನು ಇಂಗ್ಲೆಂಡಿಗೆ ಮರಳಿ' ಹೋಗಲು. 


“ನಾವು ಮರಳಿ ಹೋ ೀಗುತ್ತೇವೊ ಇಲ್ಲವೊ ತಿಳಿಯದು. ಇಲ್ಲಿರುವುದನ್ನೆಲ್ಲ ಮಾರಿಬಿಟ್ಟು 
38 


ಹೋಗಿ ಇದ್ದುಬಿಡೋಣ ಎನ್ನುತ್ತಾರೆ ಅಪ್ಪ. ನಾವು ಎಲ್ಲೇ ಹೋಗಲಿ ದೇವರ 
ಮಾತ್ರ ನಮ್ಮ ಮೇಲಿರಲಿ, ' 
ದತ್ತ ಕುಟ್ಲ ಕೌಟುಂಬಿಕ ಜೀವನದಲ್ಲಿ ಶಿಸ್ತು ನೆಲೆಸಿತ್ತು. ಶಾಂತಿಯಿತ್ತು. 
ತಾಯಿ ಹಾಡು ಹೇಳುತ್ತಿದ್ದಳು. ಮಕ್ಕಳು ತಾವು ಮೂವರೂ ತಾಯಿ ಹೇಳುತ್ತಿದ್ದ 
ಆ ಹಾಡುಗಳನ್ನು ಕೇಳುತ್ತಿ ದ ದಿನಗಳನ್ನು ತೋರು ಜ್ಞಾಪಿಸಿಕೊಂಡಿದ್ದಾಳೆ. ತೋರುವಿ 
ವಿನ ಕವನ " ಸೀತೆ' ಯಲ್ಲಿ. ಅಬ್ಬು ತೀರಿಕೊಳ್ಳು ವ ಮೊದಲು ಕಲ್ಕತ್ತೆಯಲ್ಲಿನ ತಮ್ಮ 
, ಬಾಲ್ಕದ ಸುಖದ ದಿನಗಳನ್ನು ಕುರಿತು ಬರೆದಿದ್ದಾ ಛೆ, 


"“ಕತ್ತಲಿನಾ ಕೋಣೆಯಲ್ಲಿ ಮೂರು ಮಂದಿ ಮಕ್ಕಳು 
ಬಿಟ್ಟಕಣ್ಣು ಬಿಟ್ಟುಕೊಂಡು ಏನು ನೋಡುತಿರುವರು? 
ದಟ್ಟ ದಟ್ಟ ದಟ್ಟ ಅಡವಿ ಸೂರ್ಯಕಾಂತಿ ಕಾಣದಡವಿ 

) ಅದರ ಮಧ್ಯದಲ್ಲಿ ಒಂದು ಚಿಕ್ಕ ಚೊಕ್ಕತಾಣವು 
ತರುಲತೆಗಳ ಮೇಲೆಲ್ಲವು ದೊಡ್ಡ ದೊಡ್ಡ ಹೂಗಳು 
ಮರಗಳನ್ನು ತಬ್ಬಿಹಿಡಿದ ಹೂಬಳ್ಳಿಯ ಗಿಡಗಳು. 
ಅಲ್ಲಿ ಒಂದು ಶಾಂತವಾದ ತಿಳಿ ಕೊಳ 
ಶ್ರೇತ ಹಂಸ ಪಕ್ಷಿಗಳವು ತೇಲಿ ತೇಲಿ ಹೋದವು 
ಚಂಗನೆದ್ದು ನಿಂತ ನವಿಲು ಅಲ್ಲೆ ನಾಟ್ಯವಾಡಿತು. ಜಿಂಕೆ ಪಂದ್ಯ ಓಡಿತು. 
ಅಲ್ಲೆ ಅಲ್ಲೆ ಮಧ್ಯದಲ್ಲೆ ತುಂಬು ತೆನೆ ತೂಗಿತು 
ಕಪ್ಪು ಹಬೆಯು ಮೇಲೆ ಹರಡಿ ಯಾಗವೇದಿ ಜ್ವಲಿಸಿತಂ 
ಸರ್ವಸಂಗ ಪರಿತ್ಯಾಗಿ ಮುನಿವರ್ಯನ ತಾಣವು 
ಸಾಂತ ನವು... ಆದರಿವಳುಯಾರು ಚಲುವೆ 
ಅಳುವಳೇಕೆ ಸುಮ್ಮ ಹ ಆದರಿವಳ ಕಣ್ಣೀರು ಆಗಿಲ್ಲ ವ್ಯರ್ಥ 
ಬಲ್ಲಿರಾ ಏಕೆಂದು? ಮೂರು ಮಕ್ಕಳ ಕಣ್ಣಿ ರು ಕಂಬನಿಗಿದೆ ಅರ್ಥ 
ಅದೊಂದು ಹಳೆಯ ಚ ಬಲು ಹಳೆಯ ಕ್‌ 
ಗತಕಾಲದ ಸೀತೆಯಾ ನೆನಪು ಮಾಡಿ ಕೊಟ್ಟ ವ್ಯಥೆಯಕಥೆ 
ಹಾಡಾಗಿ ಹಾಡಿದಳು ಈ ಕಥೆಯ ತಾಯಿ. ಕೊನೆಗೊಮ್ಮೆ ಮುಗಿಯಿತು. 
ದುಃಖಿ ಸೀತೆಯ ಚಿತ್ರ ಮನಸಿನಿಂದ ಮರೆಯಾಯಿತು 
ಆದರಿರುಳೆಲ್ಲ ಅದರ ಕನಸು ಮುಂಜಾನೆಯವರೆಗೂ ಅವಳದೇ ನೆನಪು 
ಮತ್ತೆ ತಮ್ಮ ತಾಯ ಬಳಿ ಮಕ್ಕಳಿವರು ಸೇರುವನಕ 
ತಾಯಿ ಮತ್ತೆ ಕಥೆಗಳನ್ನು ಹಾಡಾಗಿ ಹಾಡುವನಕ, 


ಬಂಗಾಳಿಯಲ್ಲಿ ತಾಯಿ ಹಾಡಿದ ಆ ಹಾಡುಗಳು ಎಷ್ಟು ಸ್ಪಷ್ಟವಾಗಿದ್ದಿರಬೇಕು. 
ಪ್ರತಿ ಸಂಜೆ ತಾಯಿ ಹಾಡಿದಾಗಲೂ ಆ ಹಾಡಿನ ಕಥೆಗಳನ್ನು ಕೇಳಿ ತೋರು ಕಂಬನಿಗರೆ 
ದಿದ್ದರೆ ಆಶ್ಚರ್ಯವೇನಿಲ್ಲ. 

ಅಧ್ಯ ಯನ ಪ್ರತಿದಿನದ ಕಾರ್ಯಕ್ರಮದ ಪ್ರಮುಖ ಅಂಗ. ತಂದೆಯಂತೂ ಈ 


39 


ಪುಸ್ತಕ ಪ್ರೇಮವನ್ನು ಪ್ರೋತ್ಸಾಹಿಸುವವನೇ ಆಗಿದ್ದ. ರಾಂಬಾಗಾನಿನಲ್ಲಿದ್ದ ಪ್ರಕ. 
ಗಳನ್ನೆಲ್ಲ ತೋಟದಮನೆಗೆ ವರ್ಗಾಯಿಸಿದರು. ತೋಟದ ಮನೆಯಲ್ಲಿ ಓದಲು ಕ 
ಸ್ಥಳವೂ ಇತ್ತು. ತೊರು ತನ್ನ ಹೃದಯ ತೃಪ್ತಿಗೊಳ್ಳು ) ವವರೆಗೂ ಒದಿ ತೆ 
“ನಮ್ಮ ಮನೆಯಲ್ಲಿರುವ ಪುಸ್ತ ಕಗಳು. ಜೊತೆಗೆ ಅಪ್ಪ ಪೇರುದಾರರಾಗಿರುವ ಕಲ್ಕತ್ತ 
ಪುಸ್ತಕ" ಭಂಡಾರದ ಪುಸ್ತಕಗಳು... ನನಗೆ ಪುಸ್ತಕಗಳ ಕೊರತೆಯೇ ಇಲ್ಲ « ದು 
ಬರೆದಳು ತೋರು. ಅವಳು ಬಹಳ ಬೇಗ ಪುಸ್ತಕಗಳನ್ನು ಓದುತ್ತಿದ್ದಳು. ಸ 
ಪುಸ್ತಕಗಳನ್ನು ಏಕೆ ಇಷ್ಟು ಬೇಗ ಓದುತ್ತೇನೆ ಎನ್ನುವುದಕ್ಕೆ ಕಾರಣ ಸರಳ ಸ್ಪಷ್ಟ. ಇದಕ್ಕೆ 
ನಮ್ಮ ಪ್ರಶಾಂತ ವಿಶ್ರಾಂತ ಜೀವನವೇ ಕಾರಣ. ನಾವು ಊಟ ತಿಂಡಿ ಜು. ಹಾರ, 
ಆಟಪಾಟ ಸಂತೋಷಕೂಟ ಇವುಗಳಲ್ಲಿ ಕಳೆಯಬಹುದಾದ ಕಾಲವನ್ನೆಲ್ಲ ಓದುವುದರಲ್ಲೇ' 
ಕಳೆಯುತ್ತೇವೆ. ಅಲ್ಲದೆ ನಾನು ಬಾಲ್ಕದಿಂದಲೂ ಪುಸ್ತಕದ ಹುಳು.' ಫ್ರೆಂಚ್‌ ಹಾಗೂ 
ಇಂಗ್ಲಿಷಿನ ಎಲ್ಲ ಪ್ರಕಟಣೆಗಳನ್ನೂ ಹ್ಯಾ ಚೆಟ್ಸ್‌ ಅವಳಿಗೆ ಕಳುಹಿಸುತ್ತಿದ್ದುದರಿಂದ ಅ; 
ಓದಿನಲ್ಲಿ ಹಂದುಳಿಯುವುದು ಸಾಧ್ಯ ವೇ ಇರಲಿಲ್ಲ. ತೋರು ಶ್ರೀಮತಿ ಬ್ರೌನ್‌, 
ಕಾರ್ಲೈಲ್‌, ಬ್ರಾಂಟಿ ಸಹೋದರಿಯರು, ಬೈರನ್‌, ಥ್ಯಾಕರೆ, ಕೋಲ್‌ರಿಡ್ಜ್‌, ಟಿನಿಸ | 
ಜಾರ್ಜ್‌ ಇಲಿಯೆಟ್‌, ಲಿಟ್ಟನ್‌ ಪ ಆಂಗ್ಲ ಬರಹಗಾರರನ್ನು ಕುರಿತು ಸತತವಾಗಿ ಹೇಳು 
ತ್ರಲೇ ಇರುತ್ತಾಳೆ. ತೋರು ಫ್ರೆಂಚ್‌ ಭಾಷೆಯಲ್ಲಿ ಇಂಗ್ಲೀಷಿಗಿಂತ ಹೆಚ್ಚು ಪುಸ್ತಕಗ ನ್ನ್ನ 
ಮೋಲಿಯರನ ನಗೆನಾಟಕಗಳು, ಮಿಗೆಯ ಕ್ರಾಂತಿಯ ಚರಿತ್ರೆ, ರೊಸೆಲನ 
ಮರಣಾನಂತರ ಪತ್ರಗಳು, ವಿಕ್ಟರ್‌ ಹು ಹ್ಯೂಗೋನ ದರಿದ್ರರು, ಟೈನನ ಪ್ರವಾಸ, 
ಲಾದವು ಅವಳು ಓದಿದ, ಅವಳಿಗೆ ಪ್ರಿಯವಾದ ಕವಿತೆಗಳಲ್ಲಿ. ಕೆಲವು. ಫ್ರಂ 
ಟಿಕ್‌ ಪಂಥದ ಬರಹಗಾರರೂ ಪಾರ್‌ನಾಸಿಯನರೂ ಅವಳ ಒಡನಾಡಿ 
ಮನೆಯಲ್ಲಿ ತೋರು ಸ್ನೇಹಿತರಿಗೂ ಬಂಧುಗಳಿಗೂ ಅಚ್ಚು ಮೆಚ್ಚು. 
ದಾಸ್‌ ಹೀಗೆ ಹೇಳಿದ್ದಾನೆ: "ನವುರಾದ ಮೊಗ್ಗು' ಅವಳು. ಈ ಅರೆಬಿರಿದ 
ಗುಲಾಬಿ ಮೊಗ್ಗು ತನ್ನ ಭಾರತೀಯ ಯ ಗೃಹವನ್ನು ಸುಗಂಧದಿಂದ ತುಂಬಿದಳು. : ದು 
ಕರೂ ಹುಡುಗರೂ ಅವಳನ್ನು ಸಹೋದರಿ, ದೀದಿ ಎಂದು ಕರೆದರು. ಅವಳ ತಾತ, 
ದೊಡ್ಡಪ್ಪ ದೊಡ್ಡಮ್ಮ ಇವರೂ ಅಷ್ಟೆ. ಎಲ್ಲರಿಗೂ ತೋರು "ದೀದಿ'. ಅವಳು 
ಮೃದು ಹೃದಯಿ. ದಯಾಪರೆ. ವಿನಯವಂತೆ. ಡಾ ಹಂಟರ್‌ ಅವಳ ಹಾ 
ಅವಳ ಕುಟುಂಬದ ಸ್ನೇಹವನ್ನು ಏಕೆ ಬಯಸಿದನೆಂದು ಅವಳಿಗೆ ತಿಳಿಯದು. “ನಃ 
ಭೇಟಿಗೆ ಪ್ರಮುಖರಾದವರೊಬ್ಬರು ಬರುವವರಿದ್ದಾರೆ '--ಎಂದು ಬರೆದಿದ್ದಾಳೆ. 
“ ಡಾ| ಹಂಟರ್‌ ನನ್ನ ಬಗ್ಗೆ ನನ್ನ ಪ್ರತಿಭೆಯ ಬಗ್ಗೆ ಬಹಳ ಮಾತಾಡಿದರು. ನನಗಂತು 
ತುಂಬ ನಾಚಿಕೆಯಾಯಿತು. ನನ್ನದು ಬರಿಯ ಭಾಷಾಂತರ. ಅಲ್ಲದೆ ಹಂಟರ್‌ ತ 
ಅನೇಕ ಕೃತಿಗಳನ್ನು ರಚಿಸಿದ್ದಾ ರೆ ' 
ತೋರು ಹೀಗೆ ತನ್ನ ಕುಟುಂಬದೊಡನೆ ತಮ್ಮ ಪ್ರಶಾಂತ ಜೀವನವನ್ನು ಇಬ 
"ಗೌರವವನ್ನು ಸ್ವಲ್ಪವೂ ದರ್ಪವಿಲ್ಪದೆ ಗ್ಲೇಕರಿಸಿದಳು. ಅವಳ ಬೇಕು ಜೇಡಗಳು ॥ ಅಲ್ಪ 
ತನ್ನ ಹಾಡು ಹಕ್ಕಿಗೊಂದು ಸೊಳ್ಳೆ ಪರದೆ, ಬೆಳಗಾಗುತ್ತಲೆ ಕುದುರೆಗಳ ದರ್ಶನ, ಮ! 


40 


ಇಳ ಇಸ್‌ 


ಗಳು ಪುಷ್ಪಭರಿತವಾದಾಗ ಅವುಗಳ ಸಂತೋಶದಲ್ಲಿ ತಾನೂ ಪಾಲ್ಗೊಳ್ಳುವಾಸೆ, ತಾಯಿ 
ಹಾಡು ಹೇಳಬೇಕೆಂಬಾಸೆ, ಸಾವಿನ ಮಡಿಲಲ್ಲಿದ್ದಾಗಲೂ ತಂದೆಯ ಕೈಯಲ್ಲಿ ತನ್ನ ಕೈ 
ಇಟ್ಟುಕೊಳ್ಳುವಾಸೆ. ಹೀಗೆ ತೋರು ತನ್ನ ಪುಟ್ಟ ಬದುಕನ್ನು ಬಾಳಿದಳು. ಅವಳ 
ಮರಣಾನಂತರ ಕ್ಲಾರಿಸ್‌ ಬಾದರ್‌ ಅವಳನ್ನು ಚಿರಸ್ಮರಣೀಯಳನ್ನಾಗಿ ಚಿತ್ರಿಸಿದಳು. 
" ತೋರುವಿನ ಪತ್ರಗಳಲ್ಲಿನ ಸತ್ಯಪ್ರಿಯತೆ, ಬಿಚ್ಚುಹೃದಯ, ಸಂವೇದನ ಶಕ್ತಿ, ಒಳ್ಳೆಯತನ 
ಹಾಗೂ ಸರಳತೆ ಇವು ಅವಳನ್ನು ನನಗೆ ಪ್ರಿಯಳನ್ನಾಗಿ ಮಾಡಿದವು ' ಎಂದಿದ್ದಾಳೆ. 


೮. ಯೌವನದ ಹೊಸಿಲಿನಲ್ಲೆ ಮರಣ 


ದತ್‌ ಕುಟುಂಬದವರು ಭಾರತಕ್ಕೆ ಹಿಂದಿರುಗಿದ ಮೇಲೆ ಅರು ತೋರು ಫ್ರೆಂಚಿ 
ನಿಂದ ಇಂಗ್ಲಿಷಿಗೆ ಭಾಷಾಂತರಿಸಿದ್ದ ಕವನಗಳನ್ನು ಸಂಗ್ರಹಿಸಿ ಬೆಂಗಾಲ್‌ ಮ್ಯಾಗ 
ಜೈನಿಗೆ ಕಾವ್ಯ ವಿಭಾಗದಲ್ಲಿ ಪ್ರಕಟಣೆಗಾಗಿ ಕಳುಹಿಸಿದರು. ತೋರುವಿನ ಲೇಖನಿಯಿಂದ 
ಭಾಷಾಂತರಗಳ ಹೊಸ ಹೊನಲೇ ಹರಿಯಿತು. ಅರು ಕೂಡ ಕೆಲವನ್ನು ಭಾಷಾಂತರಿಸಿ 
ದಳು. 1874 ರ ಮೊದಲ ಭಾಗದಿಂದ ಬೆಂಗಾಲ್‌ ಮ್ಯಾಗಜೈನಿನಲ್ಲಿ ಈ ಕವನಗಳು 
ಪ್ರಕಟವಾಗತೊಡಗಿದವು. ತೋರು "ಬೌದ್ಧಿಕ ಪ್ರಯತ್ನ ಹಾಗೂ ಕವಿ ಕಲ್ಪನೆಯ 
ಹೊಂಗನಸು ' ಕಾಣತೊಡಗಿದಳು. ಈ ನಲವತ್ತೈದು ತಿಂಗಳ ಏಕಾಂತದಲ್ಲಿ ತೋರು 
ಎನ ಸೂಕ್ಷ್ಮ ದೇಹ ತುಯ್ತದಿಂದ ಬಳಲಿ ಅದಕ್ಕೆ ಬಲಿಯಾಯಿತೆಂದು ಯೋಚಿಸುವುದಕ್ಕೂ 
ಸಾಧ್ಯವಿಲ್ಲ. 

1874ರ ಮೊದಲಲ್ಲೇ ಅರು ತೋರು ಇಬ್ಬರೂ ಕಾಯಿಲೆ ಮಲಗಿದರು. ಅರು 
ಕ್ಷಯರೋಗದಿಂದ ಗತಿಸುವ ಮುನ್ನವೇ ತೋರು ಅದೇ ರೋಗದ ಮೊದಲ ಲಕ್ಷಣಗಳಿಂದ 
ನರಳತೊಡಗಿದಳು. ಮೂರು ತಿಂಗಳಾದ ಮೇಲೆ ಮಾರ್ಚ್‌ ತಿಂಗಳಲ್ಲಿ ಅವಳಿಗೆ ಸ್ವಲ್ಪ 
ಗುಣಮಂಖವಾಯಿತು. ಮೇರಿಗೆ ಪತ್ರ ಬರೆದಳು. ಕೆಮ್ಮು ಸ್ವಲ್ಪ ಗುಣಮುಖ 
ವಾಗಿತ್ತು. ತೂಕ ಸ್ವಲ್ಪ ಹೆಚ್ಚಿತ್ತು. ಮೇ ತಿಂಗಳ ಹೊತ್ತಿಗೆ ಅವಳು ಮತ್ತೆ 
ಆರೋಗ್ಯದಿಂದ ಇರುವಂತೆ ಕಂಡಳು. ಬಂಗಾಳದ ಒಣಹವೆಯಲ್ಲಿ ಅವಳಿಗೆ ಆರೋಗ್ಯ 
ವಾಗಿತ್ತು. ಆದರೆ ಅರು ಮಾತ್ರ ಅವರ ನಿರೀಕ್ಷೆಗೆ ಹೊರತಾಗಿ ಗುಣಮುಖಳಾಗಲೇ 
ಇಲ್ಲ. 

ಇದ್ದಕ್ಕಿದ್ದಂತೆಯೇ ಅರು ತೀರಿಕೊಂಡಳು. ಈ ಆಘಾತಕ್ಕೆ ಒಳಗಾದ ಕುಟುಂಬ 
ಶ್ರದ್ದೆಯಿಂದ ಮಾತ್ರ ಜೀವಿಸಿರಬಲ್ಲದಾಗಿತ್ತು. ಈ ಶ್ರದ್ದೆ ತೋರು ಇನ್ನಷ್ಟು ಹುರುಪಿನಿಂದ 
ಕೆಲಸಮಾಡಲು ಪ್ರೇೊರೇಪಿಸಿತು. ತನ್ನ ಅಕ್ಕನಿಗಾದ ಗತಿಯೇ ತನಗೂ ಕಾದಿದೆ 


ಡೆ 


ಯೆಂಬುದನ್ನು ಅವಳು ಮನಗಂಡಳು. ಸೆಪ್ಟೆಂಬರಿನಲ್ಲಿ ರಾಂಬಾಗಾನಿನಿಂದ ತೋರು 
41 


ಗಮನ ಸೆಳೆಯಿತು. ಅವನು ಅದನ್ನು 53385 ಕವನ 185. 
5 ೨% ಅದು ನಿಜವಾಗಿ ಅರು ಬರೆದ ಕವನ ಗಾಸ್‌ ಈ ಸ ಪದ್ಮವನ್ನು ದ 
ಹಕ ಮಿನರ್‌ನ್ಲ' ಗೊಂಚಲು” ಬಗ್ಗೆ ಬರೆದ en Jos ಉದ್ದರಿದ್ದಾರೆ. 4 


ಲ ಕಾರ 8 ಎ 
ಜಾ 
7 “ಚಾ ಇತ 
4 ತಾಗ N 
೫ ಇ 
ತ rT TW 
ಇ 
w ಸ 
Y 


ಮೇರಿಗೆ ಹೀಗೆ ಬರೆದಳು. "ನಾನು ನಿನಗೆ ಮೊದಲೇ ಎಂಫ 
ಅರುವನ್ನು ನಮ್ಮಿಂದ ಕೊಂಡೊಯ್ದ. ದೂಡು | | 
ಎಲ್ಲವೂ ದೈವೇಚ್ಛೆ. ಎಲ್ಲವನ್ನೂ ಆತ ನಮ್ಮ ಒಳ್ಳೆಯದಕ್ಕಾಗಿಯೇ ನಾಡು! 
ಎಂದು ನಮಗೆ ಗೊತ್ತು. ಆಕ್ಕ ಜುಲೈ 23 ರಂದು ಬೆಳಗ್ಗೆ ನಮ್ಮನ್ನಗಲಿದಳು. ಕೊ 
ವರೆಗೂ ಅವಳು ಶಾಂತಳಾಗಿ ಸುಖವಾಗಿ ಇದ್ದಳು. ಆದರೆ ಅವಳು ₹ 
ಜ್ವರ, ಅಜೀರ್ಣ, ನಿತ್ರಾಣಗಳಿಂದ ಬಹಳ ನರಳಿದಳು. ನಮ್ಮ ಹೇತುರೆಯ ಆ 
ಅಣ್ಣನ ಮಗ್ಗುಲಲ್ಲಿ ಮಲಗಿದ್ದಾಳೆ. ನಮ್ಮ ಣ್ಣ ಕುಬುಮುದ ಅಂತಸತ್ವ 
ಅವಳಿಲ್ಲದೆ ನಾವು ಏಕಾಂಗಿಗಳಾದಂತೆ ಕಾಣುತ್ತದೆ. ಅವಳು ಯಾವಾಗಲೂ ಸ 
ವಾಗಿರುತ್ತಿದ್ದಳು. ನಮ್ಮನ್ನು ಆಗಾಗ ಜ್ಞಾಪಿಸಿಕೊ.' 

ವರುಷದ ಮೊದಲಲ್ಲಿ ತೋರು ಅರು ಇಬ್ಬರನ್ನೂ ಅನಾರೋಗ್ಯ ₹ 
ತಮ್ಮ ಕೆಲಸದಲ್ಲವರು ಸಂಪೂರ್ಣವಾಗಿ ಮಗ್ನರಾಗಿದ್ದರು. ಬೆಂಗಾಲ್‌ ಮ್ಯಾಗ 
ಆರುವಿನ ಏಳು ಕವನಗಳು ಪ್ರಕಟವಾದವು. "ಗೊಂಚಲು" 
ಕವನಗಳು ಅವಳವು. ವಿಕ್ಟರ್‌ ಹ್ಯೂಗೋನ * ಮುಂಜಾನೆಯ ಪ್ರೇಮಗೀತೆ” 1 
ಏಪ್ರಿಲ್‌ ತಿಂಗಳಲ್ಲಿ ಮೊದಲಬಾರಿಗೆ ಪ್ರಕಟವಾಯಿತು. ಈ ಕವನ ಎಡ್‌ಮಂಡ್‌ ಗ 


ಮುಚ್ಚಿಯೆ ಇರುವೆಯ ಬಾಗಿಲನು! ದೂರದ ಮೂಡಣ 4 


ಹೊಚ್ಚನೆ ಹೊಸತಿನ ಬೆಳಗಿನ ಗಾಳಿಯು ಬೀಸುತಲಿದೆ ಇನ್ನೂ 
ಗುಲಾಬಿಯನರಳಿಪ ಬಳ್ಳ 

ಎಬ್ಬಿಸಲಿಲ್ಲವೆ ನಿನ್ನನ್ನೂ 

ಬಯಸುವರೆಲ್ಲರು ನಿನ್ನಯ ಒಲವನು ಬೆಳಕನು, ಹಾಡನ್ನು. 
ಬಾನಂಗಳದಲ್ಲಿ ಹೊಂಬೆಳಕಿನ ಕೆಂಪು 
ಬಾನಾಡಿಗಳಾ ಗಾನದ ಇಂಪು 

ನನ್ನೆದೆಯಾಳದಿ ಪ್ರೇಮದ ಪೆಂಪು. 

ಅಗಲಿಕೆಯಲಿ ನಮ್ಮಾತ್ಮದ ಗುರಿಯದು ತಪ್ಪೀತು. 
ಎಧಿರಾಜನ ಮೈ ಮನಮರೆಸುವ ಯತ್ನವ ಮಾಡೀತು. 
ನಿನ್ನಾತ್ಮಕಾಗಿ ನನ್ನೆಲ್ಲ ಒಲವು 


ನನ್ಶಣ್ಣಿಗಾಗಿ ನಿನ್ನೆಲ್ಲ ಚೆಲುವು 
ಮಲಗಬೇಡಿನ್ನು 


42 


ಕಾದಿರುವೆ ನಾನು, ಅಳುತಿರುವೆ ನಾನು 

' ಆದರೆಲ್ಲಿರುವೆ ನೀನು, ನೀನು? 

ಇದು ಮೊದಲ ವರ್ಗದ ಕಾವ್ಯ. ಭಾರತದಿಂದ ಬಂದ ಈ ಕವನ ಸಂಕಲನವನ್ನು 
ತೆಗೆದು ಈ ಸುಂದರ ಕವನವನ್ನು ಓದಿದ ಕೂಡಲೆ ಗಾಸ್‌ ತನ್ನ ಕಣ್ಣನ್ನು ತಾನೇ ನಂಬ 
ಲಾರದವನಾದದರಲ್ಲಿ ಆಶ್ಚರ್ಯವಿಲ್ಲ ೪. ಆ ಸಂಕಲನವನ್ನು ಅವನ "ಟಾಂ ಅದು 
“ ಅಪ್ರಯೋಜಕ ' ವಾಗಿರುವುದೆಂದ: ದುಕೊಂಡಿದ್ದನಂತೆ. " ಎಗ್ಡಾಮಿನರ್‌ ' ನ ಸಂಪಾದಕ 
ಮಿಂಟೊ ಈ ಸಂಕಲನವನ್ನೂ ಗಾಸನ ಒಲ್ಲದ ಕೈಯೊಳಗೆ ತುರುಕಿ " ನೋಡು ಇಲ್ಲಿ ನಿನಗೆ 
ಹಿಡಿಸುವಂಥದ್ದು ಇ; ಅಮೇನೊ' ಎಂದನಂತೆ, ಪುಸ್ತಸಗಳಗೆ ಬರಗಾಲವಾಗಿದ್ದ ಆ ವರುಷ, 
1829ರ ಆಗಸ್‌ 4 ಗಳಲ್ಲ ಗಾಸ್‌ ಎಗ್ಗಾಮಿನರ್‌ ಪತ್ರಿಕೆಯ ಕಛೇರಿಗೆ ಹೋಗಿ ವಿಮರ್ಶೆಗೆ 
ಅರ್ಹವಾದ ಯಾವ ಪುಸ್ತಕವನ್ನೂ ಕೊಡದೆ ' ಇರುವುದಕ್ಕಾಗಿ ಇಡೀ ಪ್ರಕಾಶಕ ವರ್ಗವನ್ನೇ 
ಛೀಮಾರಿ ಮಾಡಿದ್ದ. ಅಷ್ಟುಹೊತ್ತಿಗೆ ಸರಿಯಾಗಿ ಅಂಚೆಯವನು ಭಾರತದ ಅಂಚೆ ' 


ಚೀಟಿಯಿದ ಕಿತ್ತಳೆ ಬಣ್ಣದ ಒಂದು ತೆಳು ಪ್ರ ಪುಸ್ತ ಸ್ವಕದ ಕಟ್ಟನ I) ತಂದುಕೊಟ್ಟು ಭವಾನ್ಮ | 


ಪುರದಲ್ಲಿ ಅಚ್ಚಾದ ಆ ಪುಸ್ತಕದ ಹೆಸರು ಫ್ರೆಂಚ್‌ ಹೊಲಗದ್ದೆಗಳಲ್ಲಿ ಕಟ್ಟೆದ " ಗೊಂಚ 7ಂಚಲಾ' 
ಬರೆದವಳು ತೋರುದತ್‌. 
ಸುಮಾರು ಇನ್ನೂರು ಪುಟಗಳ, ನೋಡಲು ಸುಂದರವಾಗಿಲ್ಲದ, ಮುನ್ನುಡಿಯಾಗಲಿ, 
ಗಲಿ ಇಲ್ಲದ ಈ ಪುಸ್ತಕ ಬೇಗನೆ ಕಸದ ಪುಟ್ಟಿಗೆ ಬೀಳುವುದನ್ನೇ ಹಣೆಯ 


ಬರಹವಾಗಿ ಉಳ್ಳ “ಕೃತಿ” ಎಂದು ಗಾಸ್‌ ಭಾವಿಸಿದ್ದ. ಆದರೆ ಪುಸ್ತಕವನ್ನು ತೆರೆದ, ವ್ಹಾ 


“ಮುಂಜಾವಿನ ಪೆ ಕೇಮಗೀತೆ 'ಯನ್ನು ನೋಡಿದ ಕೂಡಲೆ " ಕಾವ್ಯ ಇಷ್ಟು ಸೊಗಸಾಗಿದ್ದರೆ 
ಅದನ್ನು ರೊವೈರ್‌ ವಾಟ್‌ಮನ್‌ ಕಾಗದದ ಮೇಲೆ ಮುದ್ರಿಸಿದರೂ ಅಷ್ಟೆ ಅಥವಾ 
"ಅದು ಭವಾನಿ ಪುರದ ಯಾವುದೋ ಅಚ್ಚಿನ ಮನೆಯಲ್ಲಿ ಮಸಕು ಮಸಕಾಗಿ ಅಚ್ಚಾಗಿ 
" ಹೊರಬಂದರೂ ಅಷ್ಟೆ' ಎಂದ. ಗೆನ್‌ ಸ್ಕಿ ನನ್ನ ಪ ಬೆರಾಂಜಿಯ "ನನ್ನ 
ತಾಯಿಯ ಹುಟ್ಟು ಹಬ್ಬ' ಹಾಗೂ " ಸ್ವಾಲೋ ಪಕ್ಷಿಗಳು' ಶ್ರೀಮತಿ ವಿಯಟಳ " ಸುಖ 
ವಲಸೆಹೋಯಿತು'' ಹಾಗೂ “ಕೊಲಿನೆಟ್‌' ಮತ್ತು "ಗಂಧರ್ವ ಬಂದಿ' ಈ ಏಳು 
ಕವನಗಳು ಅರು ಸಾಯುವ ಮುನ್ನ ಬರೆದ ಏಳು ಕವನಗಳು. ಆದರೆ ಇವು ಯಾವೂ 

* ಮಂಜಾನೆಯ ಪ್ರೇಮಗೀತೆ ಯ. ಮಟ್ಟಕ್ಕೆ ಬರುವುದಿಲ್ಲ. 

ಅರು ಕಾಲವಾಗುವುದಕ್ಕಿಂತ ಮೊದಲು ತೋರುವೂ ಬೆಂಗಾಲ್‌ ಮ್ಯಾಗಜ್ಯೆನಿಗಾಗಿ 
ಏಳು ಕವನಗಳನ್ನು ಭಾಷಾಂತರಿಸಿದಳು. ಅಕ್ಕತಂಗಿಯರಿಬ್ಬರೂ ಸೇರಿ' ಬೆಂಗಾಲ್‌ 
ಮ್ಯಾಗಜೈನಿಗಾಗಿ ಹದಿನಾಲ್ಕು ಕವನಗಳನ್ನು ಭಾಷಾಂತರಿಸಿದರು. ತೋರುವಿನ 

ಭಾಷಾಂತರಗಳಲ್ಲಿ ಹೆಚ್ಚಿನ ಪ್ರಸಿದ್ದಿಗೆ ಬಂ ದು ಮೆಚ್ಚುಗೆ ಗಳಿಸಿದ್ದು ಆರ್‌ನಾಲ್ಡ್‌ ನ “ಎ 
ಕ್ಸ ಕಾವಿನಿಂದ ಬೇರೆಯಾಗಿ 
ಹಳದಿಯಾಗಿ ಒಣಗಿಹೋಗಿ 

43 


ಹ 
HT 4 
4೪ ,. 


ಕ್‌ 


ಇತ್ರ 
ES 
¥ 


$ ಸಾ 
ತ್ರ 
” 4 
N Fh ಈ 


Wi Ry 
Be 


ಗಾಳಿ ರೋಸಿ ಬೀಸಿದಾಗ 
ಹೆಮ್ಮರವೂ ಉರುಳಿದಾಗ 
ನಾನು ವ್ಯರ್ಥ ಹಲುಬಿದೆ. 
ದುಃಖ ಬದುಕು ಅಂದಿನಿಂದ 
ಹುಚ್ಚುಗಾಳಿ ಸುತ್ತಲಿಂದ 
ಬೀಸಿ ಡ್‌ ಒಯ್ಯಿತು 
ಬೆಟ್ಟದ ಮೇಲೊಗೆಯಿತು 
ಕಣಿವೆ ಕಾಡಿಗೆಸೆಯಿತು. 
ಅದೋ ಕೇಳು ಸಿಳ್ಳು ಸದ್ದು 
ಕರೆವ ಕಡೆಗೆ ನಡೆವೆನೆದ್ದು 
ಗೊಣಗಲೊಲ್ಲೆ ಎಂದಿಗೂ. 
ಹೂ ಗುಲಾಬಿ ಬಾಡಬೇಕು 
ಹಸುರೆಲೆಯೂ ಒಣಗಬೇಕು 
ಭುವಿಯ ಬದುಕು ಮುಗಿಯಬೇಕು 
ಸತ್ಯವಿದನಾನರಿಯಬೇಕು 
ಬದುಕಲೇಕೆ ಹೆಣಗಬೇಕು? 


೯. ಏಕಾಂಗಿನಿ 


ಅರುವಿನ ಮರಣಾನಂತರ ರಾಂಬಾಗಾನಿನಲ್ಲಿ ಜೀವನ ಎಂದಿನ ಸ್ಥಿತಿಗೆ ಬಂದಿತು. 
ಗೋವಿಂದ, ಆತನ ಪತ್ನಿ, ಬದುಕಿ ಉಳಿದಿದ್ದ ಏಕಮಾತ್ರ ಪುತ್ರಿ ಇವರು ತಮ್ಮೆಲ್ಲ ದುಃಖ 
ವನ್ನೂ ಒಳಗೇ ಹುದುಗಿಸಿಟ್ಟುಕೊಂಡು ದೇವರಿಗಾಗಿ ವಿದ್ವತ್ಪೂರ್ಣ ಕಾರ್ಯಕ್ಕಾಗಿ 
ಮಾತ್ರವೇ ಬದುಕಿರಬೇಕೆಂದು ನಿರ್ಧರಿಸಿದಂತಿತ್ತು. ತೋರು ತನಗೆ ಮೊದಲಿನಿಂದಲೂ 
ಯಾವುದರಲ್ಲಿ ಆಸಕ್ತಿ ಇದ್ದಿತೊ ಅವುಗಳನ್ನೇ ಮುಂದುವರಿಸಿದಳು. ಇಂಗ್ಲೆಂಡಿನ ಬಗ್ಗೆ 
ತಮಗಿದ್ದ ಪ್ರೇಮವನ್ನು ಮೇರಿಗೆ ಬರೆದ ಪತ್ರದಲ್ಲಿ ವ್ಯಕ್ತಪಡಿಸಿದಳು. ತೋರುವಿನ 
ತಂದೆಗೆ ಎಲ್ಲ ಸ್ಥಳಗಳಿಗಿಂತಲೂ ವೆಸ್ಟ್‌ಮೋರ್‌ಲೆಂಡ್‌ ಬಹಳ ಇಷ್ಟ. ಕಾರಣ ವಿಂಡರ್‌ 
ಮಿಯರ್‌ ಸರೋವರದ ಬಳಿ ವರ್ಡ್ಸ್‌ ವರ್ತ್‌ನಿದ್ದ. ಕೆಸ್‌ವಿಕ್‌ ಬಳಿ ಸದೆ ಇದ್ದ. . ಅಕ್ಕ 
ನನ್ನು ಕಳೆದುಕೊಂಡ ತೋರುವಿಗೆ ಓದುವುದು ಎಷ್ಟೇ ಇದ್ದರೂ ಕಾಲ ಹೋದಂತೆಯೇ 
ಕಾಣುತ್ತಿರಲಿಲ್ಲ. ಅವಳು ಮರೆತುಹೋಗಿದ್ದ ಗಣಿತವನ್ನು ಮತ್ತೆ ಕಲಿಯುವ ಪ್ರಯತ್ನ 
ಮಾಡಿದಳು. ಕೆಳ ಬಂಗಾಳದಲ್ಲಿ ಕ್ಷಾಮ ತಲೆದೋರಿತ್ತು. ಆಗ ತೋರು ಹಿಂದೆ 


44 


| ಬಂದುಹೋದ ಕ್ಷಾಮವನ್ನು ' ನೆನೆಸಿಕೊಂಡಳು. ಹೆಂಗಸರು, ಗಂಡಸರು ಮಕ್ಕಳು 
ಎಲ್ಲರೂ ಎಲುಬಿನ ಗೂಡಾಗಿದ್ದರು. ನೋಡಲು ಬರಿ ಮೂಳೆ ಮೂಳೆ. ಅವರಿಗೆ 


| ಸ್ವಲ್ಪ ಆಹಾರ ದೊರೆತರೆ ಹಸಿದ ಅವರು ಅದಕ್ಕಾಗಿ ಹೇಗೆ ಕಿತ್ತಾಡುತ್ತಿದ್ದರು ಎಂಬು 
.. ದನ್ನು ನೆನೆಸಿಕೊಳ್ಳಲೂ ಕಷ್ಟ. ಮಕ್ಕಳಿಂದ ತಾಯಿ ಕಿತ್ತು ತಿನ್ನುತ್ತಿದ್ದಳು. ಪ್ರತಿದಿನವೂ 


* ಅವರಿಗೆ ಸಿಗುತ್ತಿದ್ದ ಅಷ್ಟು ಅನ್ನ ಸಾರಿಗಾಗಿ ಅವರು ತೋಟದಲ್ಲಿ ಬಂದಿರುತ್ತಿದ್ದರು. 
: 1874 ರಲ್ಲಿ ಕಲ್ಕತ್ತೆಗೆ ಬಂದು ನಾಲ್ಕೈದು ವರುಷಕಾಲ ಅಲ್ಲೇ ನೆಲೆಸಿದ್ದ ಬಿಷಪ್‌ 
ಕ್ಲಿಫರ್ಡ್‌ ದತ್‌ ಕುಟುಂಬದ ಗೃಹ ಜೀವನದ ಬಗ್ಗೆ ಕೆಲವು ಸ್ವಾರಸ್ಕಪೂರ್ಣ ವಿಷಯಗಳನ್ನು 
ತಿಳಿಸಿದ್ದಾನೆ. ದತ್ತರ ಕುಟುಂಬ ಆರಾಧನೆಗಾಗಿ ಹೋಗುತ್ತಿದ್ದ ಪುರಾತನ ಮಿಷನ್‌ 
ಚರ್ಚಿನ ಸಹಾಯಕ ಪಾದ್ರಿಯಾಗಿ ಬಂದಾಗ ಅತ ಮಾಡಿದ ಮೊದಲ ಕೆಲಸ ತಾನು 
ಕೇಂಬ್ರಿಜ್‌ನಲ್ಲಿ ಸಂಧಿಸಿದ್ರ ದತ್ತರ ಕುಟುಂಬದ ಪರಿಚಯವನ್ನು ಗಾಢಪಡಿಸಿಕೊಂಡದ್ದು. 
ಅರು ಕಾಲವಾದ ನಾಲ್ಕು ತಿಂಗಳ ಮೇಲೆ ಬಿಷಪ್‌ ಕ್ಲಿಫರ್ಡ್‌ ಭೇಟಿಯಿತ್ತ. ಅನೇಕ 
ವರುಷಗಳ ತರುವಾಯ ಆತ ಹರಿಹರದಾಸನಿಗೆ ಹೀಗೆ ಬರೆದಿದ್ದಾನೆ: "ನಾನು ಈ 
ಕುಟುಂಬವನ್ನು ಪದೇ ಪದೇ ಸಂಧಿಸುತ್ತಿದ್ದೆ. ಅವರೊಂದಿಗೆ ಬೆರೆತು ಸಂತೋಷಪಡು 
ತ್ತಿದ್ದೆ. ಗೋವಿಂದ ಚಂದ್ರ ದತ್ತ ಅತ್ಯಂತ ಸುಸಂಸ್ಕೃತ ಶ್ರೀಮಂತ. ದಾನಿ. ಸಾಹಿತಿಕ 
ಚಟುವಟಿಕೆಗಳಿಗೆ ಅವನ ಕಾಲ ನಲು. ಆತ ಭಾಷಾಪಾಂಡಿತ್ಯ ಅಸಾಧಾರಣ 
ವಾಗಿತ್ತು. ಪಾಶ್ಚಾತ್ಯ ಪೌರ್ವಾತ್ಯ ಭಾಷೆಗಳೆರಡರ ಪರಿಚಯವೂ ಅವನಿಗಿತ್ತು. ಶ್ರೀಮತಿ 
ದತ್‌ ಬಂಗಾಳಿಯನ್ನು ಬಿಟ್ಟು “ಬೇರೆ ಭಾಷೆಯನ್ನು ಮಾತಾಡಿದ್ದನ್ನು ನಾನು ನೋಡಿಲ್ಲ. 
ಆದರೆ ಆಕೆಯೂ ಇಂಗ್ಲಿ ಷನ್ನು. ಅರ್ಥಮಾಡಿಕೊಳ್ಳ ಬಲ್ಲವಳಾಗಿದ್ದಳು. 
ಸ್ವಲ್ಪ ಕಾಲವಾದ. ಮೇಲೆ ದತ್‌ ಕುಟುಂಬದವರು ಮತ್ತೆ ಬಾಗ್‌ಮರಿ ತೋಟದ 

ಮನೆಗೆ ಹೋದರು. ಅಲ್ಲಿನ ಮೂಲೆ ಮೂಲೆಯೂ ಅರುವಿನ ನೆನಪು ತರುತ್ತಿದ್ದುದ 
ರಿಂದ ಇದಕ್ಕೆ ಮೊದಲು ಅವರಿಗೆ ಅಲ್ಲಿ ಹೋಗಿ ನಿಲ್ಲುವ ಮನಸ್ಸಾಗಲಿಲ್ಲ. ತನ್ನ 
“ಮಧುರ ಮನೋಭಾವ ದಿಂದ ಮನೆಯನ್ನೂ ಮನಗಳನ್ನೂ ತುಂಬಿದ್ದಳು ಅವಳು. 
ಸಂಸ್ಕೃತವನ್ನು ಕಲಿಯಬೇಕೆಂಬ ಆಸೆ ತೋರುವನ್ನು ಕಾಡಿತು. "ಭಾರತದ | ಶ್ರೇಷ್ಠ ಭಾಷೆ 
ಯಾದ ಸ ಸಂಸ್ಕೃತವನ್ನು ಕಲಿಂ ಬೇಕೆಂಬ ತೋರುವಿನ ಆಸೆಗೆ ಪ್ರೋತ್ಸಾಹ ಕೊಟ್ಟು ಅವಳು 
ಆ ಭಾಷೆಯನ್ನು ಕಲಿಯಲ » ಸಹಾಯ ಮಾಡುವುದಕ್ಕೆ ಗೋವಿಂದ ಕಾತರನಾಗಿದ. 
ತಾವಿಬ್ಬರೂ ಈ ಭಾಷೆಯನ್ನು ಒಟ್ಟಿಗೆ ಅಭ್ಯಾ ಸಮಾಡಿದರೆ ತಮ್ಮಿ] ಬ್ಬರ ನಡುವಿನ 
ಬಾಂಧವ್ಯ ಇನ್ನೂ ಗಾಢವಾಗುವುದೆಂದು ಆತ ತಿಳಿದ. ತಂದೆ ಮಗಳ ನಡುವೆ ಆಳವಾದ 
ಅರಿವು ಮೂಡಿತು. ಇದನ್ನು ತೋರು ತನ್ನೆರಡು ಕವನಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾಳೆ. 
“ ಗೊಂಚಲು ' ಸಂಕಲನದ ಕೊನೆಯ ಪದ್ಯ ಭಾಷಾಂತರವಲ್ಲದ ಒಂದು ಸ ಸ್ವತಂತ್ರಕವನ. 
ಇನ್ನೊಂದು “ ಲಾವಣಿಗಳು ' ಸಂಕಲನದ "ಬಾಳಿನ ಮರ.' 

ನಡು ಹಗಲು, ಆದರೇನೊ ಬಳಲಿಕೆ. ನನ್ನ 

ಕಣ್ಣು ಮುಚ್ಚಿ ತ್ತು. ನಿದ್ದೆಯಾವರಿಸಿರಲಿಲ್ಲ. 

ತಂದೆಯ ಕ್ಸ ಯಲ್ಲಿತ್ತು ನನ್ನ ಕೈ. 

ಬಳಿಯಲೇ “ಇರುವರೆನಿಸಿತ್ತು. ಹೀಗೆಯೇ ನಡೆದಿತ್ತು 


45 


ಸಿರ) ೪ , 


ಹ 
a, 


ಮೇಲಿಂದ ಮೇಲೆ. ಗಂಬೆಯುರುಳಿತ್ತು ಮೌನವಾಗಿ. 
ಮನದಲ್ಲಿ ಮೂಡಿದಾ ಪ್ರತಿಯೊಂದು ಭಾವಕೂ 
ಹೃದಯ ಸಂವಾದವೆ ಸಾಕಾಗಿರೆ ಮಾತೇಕೆ ಮತ್ತೆ? 
ನಾಡಿ ಮಿಡಿದಿತ್ತು, ಮೌನ ಮಾತಾಡಿತ್ತು. ; 
ಇದ್ದಕಿದ್ದಂತೆಯೆ ಬೆಳಕೊಂದು ಮೂಡಿತು, ದೃಶ್ಯ ಬದಲಾ 
ನನಗೆಚ್ಚರವಾಯಿತು. ಅದೊಂದು ಬಯಲು 

ಬಲು ದೊಡ್ಡ ಬಯಲು. ಎತ್ತತಿರುಗಿದರತ್ತ ಬಯಲು ' 
ಮಂಜು ಮುಚ್ಚಿದ ಮಾಗಿ ರಾತ್ರಿಯ ಶುಭ್ರದಾಗಸದಿ 
ಮಂಜು ಕವಿದಾ ಬಯಲಮೇಲಿನ ತಾರಾಕಾಂತಿ ತೆರದಿ 
ಹರಡಿತ್ತು ಬಯಲ ಮೇಲೆ ಅನುಪಮದಾ ಬೆಳಕು 
ಆದರದಕಿಂತಲೂ ತೀಕ್ಷ್ಣ ಅದ್ಭುತವೀ ಬೆಳಕು. 

ಆ ವಿಶಾಲ ಬಯಲ ನಡುವೆ ನಾನು ಕುಡೆ 


ಹಲವು ವಿಧ. ಅಪ್ಪಟ ಬಿಳಿ, ಹೊಳಪಿನ ಚಿನ್ನ 

ಬೆಳಕಿನಲ್ಲೂ ಅದೇನು ಹೊಳಪು! ವರ್ಣನಾತೀತ. 
ಮರದ ಪಕ್ಕದಲ್ಲಿ ಕಂಡೆ ಗಂಧರ್ವನೊಬ್ಬನ. ಅರತ 
ಎಲೆಗೊಂಚಲ ಹಲವು ಕಿತ್ತು ನನ್ನ ತಲೆಯ ಸುತ್ತ ಸುತ್ತಿದ. ್ಥ 
ಅದೇನು ಮಧುರ ಆ ಎಲೆಗಳ ಸ್ಪರ್ಶ! | 
ನನ್ನ ತಲೆಯೊಡೆತ ನಿಂತಿತು. ಕಾವು ಇಳಿದು ಹೋರಿ" 


ಕಾ ಬೇಕು ಜ್‌ 0 ನೆಲವ ಕ್‌ ತ್ತ 
ತಮ್ಮ ಕೃಷ್ನ ನ ಕೈಗಳ ಒತ್ತಿ ಹಿಡಿದು ಕುಳಿತ ಆ. ಜ್ಞ 


ಶ್ರ ಯೋಗ ಭಾವವನ್ನು ಮುಟ್ಟಿದ ಈ ಕವನ "ಬಾಳಿನ ಮರ' ನನ್ನ 
ಗೆ ಹೇಳುವುದಾದರೆ ತೋರುವಿನ ಅತ್ಯುತ್ತಮ ಕವನ, ಬ್ಲೇಕ್‌ ಕವಿ ದೈವಿಕ ಪ್ರೇಮ 
ಚದೊಳಕ್ಕೆ ಇಣುಕಿ ಎಂತಹ ದರ್ಶನ ಪಡೆದನೊ ಅಂತಹುದೇ ದರ್ಶನವನ್ನು 
ತೆ ತೋರ: ಪಡೆದಿದ್ದಾಳೆನ್ನಲಡ್ಡಿಯಿಲ್ಲ. ದಿಷ್ಕಾನಸಂದವನ್ನು ಅನುಭವಿಹಿದ ಆ 
ಛಿ ತೋರು ತನ್ನ ತಂದೆಯನ್ನೂ ದೇವರು ಆಶೀರ್ಪದಿಸಲಿ ಎಂದು ಜೇಡುತ್ತಾಳೆ 
ಕಳ ಲದ ದೂರ ಕೊಂಡೊಯ್ಯ೨ ಲಾಗುವುದೊದೂ ಆತನೊಬ್ಬನೇ Bean 
ಕಾಗುವುದೊದೂ ಅವಳು ಬಹಳ ಯೋಚಿಸಿದ್ದಳು. 
ದರ್ಶನ ಆತನ ಪಾಲಿಗಿರಲಿಲ್ಲ. ಅದಿನ್ನೂ ಆತನದಾಗಿರಲಿಲ್ಲ. 
ಚ ಇಷ ಕಾವ್ಯವಸ್ನಾಗಲಿ ಅವಳ ಫ್ರೆಂಚ್‌ ಕಾದಂಬರಿಯನ್ನಾಗಲಿ ಓದಿದಾಗ 
, ಸಲ ಅನುಭವಾಶೀತ ಪ ಪ್ರಜ್ಞಾತೀತ ಸ್ಥಿತಿಯಲ್ಲಿ ಇರುಶಿ ನ್ನುವುದು 
ಗು: ಆವಳು ಹೆಚ್ಚು ಹೆಚ್ಚು ದುರ್ಬಲಳಾಗುತ್ತ ಬಂದಹಾಗೆಲ್ಲ. 
ದುಕೊಂಡ ದುಃಖದಲ್ಲಿ ದೇವರಿಗೆ” ಹೆಚ್ಚು ಹೆಚ್ಚು ಶರಣಾಗತಳಾದಹಾಗೆಲ್ಲ 
ರಲ್ಲಿ ಒಬ್ಬಳು ಎಂಬ ಭಾವನೆ ಬೆಳೆಯಿತು. ಆಧ್ಯಾತ , ಯೋಗ ಬಲದಿಂದ 
ರ್ಶ ಹೆಚ್ಚಿದಾಗ ಹೊರಬಂದ ' ಲಾ ' ಸಂಕಲನದಲ್ಲಿರುವ ಅತಃಸ್ಟುರಣ 
ದ ಕವನಗಳಿಗಿಂತ ಹೆಚ್ಚು ಶಕ್ತಿ ಯಾತವಾದದ್ದು. ಈ ಕತತ ನಾವು 
ಶೆ ಮಾನವ. ದೈವಿಕ ಸಂಘರ್ಷಣೆಯನು ೯ಣೆಯನ್ನು ನೋಡುತ್ತೆ ಶ್ರೇವೆ, ಈ ಒಂದು 
ದ ಅಲೌಕಿಕ ಶಕ್ತಿಯಿಂದ ಅವಳ ಕವನಗಳು ಹೆಚು ಹೆಚ್ಚು ಸುಲಲಿತವೂ ಪ್ರಬುದ್ಧವೂ 
ಗಾವಣಿಗಳಲ್ಲಿ ಭುವಿಯ ಮಕ್ಕಳಿಗೂ ದಿವಿಯ ದೇವತೆಗಳಿಗೂ ಇರುವ 
ನ್ನು ಆಳವಾಗಿ ಅಭ್ಯಾಸ ಮಾಡಿದ್ದಾ ಛೆ, ಸಾವಿತ್ರಿ ಯಮನನ್ನು ಒಂಬಾಲಿಿ. ' 
ಸುತ್ತಾ. ಸಾವಿತ್ರಿ ಗತಿಸಿದವರ ಯಜಮಾನ ಯಮನ ಕರಾಳ ರೂಪಕ್ಕೆ 
ಬದಲಾಗಿ ಹೀಗೆ ಹೇಳುತ್ತಾಳೆ 


ಸದ್ಗುಣದ ಶಕ್ತಿ ಅಪಾರ 
ನಮ್ಮ ಪ್ರಾರ್ಥ ಷ್ಟ ಇರಲಿ 
ಅನುದಿನ ನಮ್ಮ ವೆ ಮೇಲದರ ಪ್ರಭಾವ. 


ಅಂಜಜೇಕಾಗಿಲ್ಲ. " ಬೇಸರವೆನಗಿಲ್ಲ ಓ ಸಾವೆ!” ಎಂದಿದ್ದಾಳೆ. 
ವಣಿಗಳಲ್ಲಿ ಆಧ್ಯಾತ್ಮಿಕತೆ ತುಂಬಿ ತುಳುಕುತ್ತದೆ. ಸಾವು “ಧರ್ಮವೀರ ' 
ಸಯ ಯನ ನ್ನು ತಂದುಕೊಡುವ, ಆದರೆ ಬಾಳಬೆಳಕಿನಂಗಳಿದಲ್ಲಿನ ಪುನರ್ಜನನ 
ಜಾನ್‌ ಹೇಳುವಂತೆ ಅದು “ತಾನೇ ತಾನಾಗಿ ರೂಪೂಗೊಂಡಿತು. 
ತ್ತದೆ. ಅದನ್ನು ನ್ನು ಮೆಂದಿ ದೇವಪ್ರತ್ರರಾದರು. 
ದಿನ ಅನೇಕ ಕವನಗಳು ಬೆಗಾಲ್‌ ಮ್ಯಾಗಜೈನಿನಲ್ಲಿ ಪ್ರಕಟವಾದವು 
ಏರೆಣಾನುತರ ತೋರು "ಟಿಡಿ.' ಎಂಬ ಅಂಕಿತದ ಲ್ಲಿ ಕವನಗಳನ್ನು ಬರೆದು ' 
ಕ ಮ್ಯಾಗಜೈನಿನ ಕಾವ್ಯವಿಭಾಗದಲ್ಲಿ ಪ್ರಕಟಿಸಿದಳು. ತೋರುವಿನೆ ಒಂದೆರಡು 
1 ಪ್ರಕಟವಾದವು. ಆದರೆ ಆ ವುಗಳಲ್ಲಿಚುಟಕಗಳಲ್ಲಿರಬೇಕಾದ ಬಿಗಿ ಹಾಸ್ಕ್ಯವಎಲ್ಲ 


47 


ಹ್‌ ಹೀಗೆ ಹೇಳಿದ್ದಾಳೆ: `ನಾವು ಫ್ರೆಂಚಿನಿಂದ ಭಾಷಾಂತರಿಸಿರುವ ಕವನಗಳ 


ದಿರುವುದರಿಂದ ಅವು ಅಷ್ಟು ಯಶಸ್ವಿಯಾಗಲಿಲ್ಲ. ತೋರು ತುಂಬ ತ್ತೆ 00 
ಬರಹಗಾರಳಾದ್ದರಿಂದ ಅವಳು ಚುಟಕಗಳನ್ನು ಅನುವ ಮಾಡಿದರೂ ಅವು ಜಾ 
ಯಾಗುತ್ತಿ ಲೀಲ 

ತೋರು ಯಲ್ಲಿ ಬಹಳ ಆಸಕ್ತಿ ಹೊಂದಿದವಳಾಗಿ 1874ರ ಕೊನೆ! 
ಬೆಂಗಾಲ್‌ ಮ್ಯಾಗಜೈನಿನಲ್ಲಿ ಅವನನ್ನು ಕುರಿತು ಒಂದು ಲೇಖನವನ್ನು ಬರೆದಳು.  ಅಲ್ಲರ 
ಅವನ ಕೆಲವು ಕವನಗಳನ್ನು ಅನುವಾದಿಸಿದಳು ಕೂಡ. ಈ ಕವಿಯ ಭಾವ ಭಾವ: 
ಗಳೂ ತೋರುವಿನ ಭಾವವೂ ಹೋಲುತ್ತಿದ್ದವು. ಈತ ವಾಲ್ಮೀಕಿಯ ಬಗ್ಗೆ ಬರೇ 
ಕವನ ಭಾರತೀಯಳಾದ ಇವಳನ್ನು ಆಕರ್ಷಿಸಿದ್ದು ಸಹಜ. 'ಎಡ್‌ಮಂಡ್‌  ಗಾಸ 
ಈ ರೀತಿ ಹೇಳಿದ್ದಾನೆ: ` ಲೆಕಾಂಟೆಯನ್ನು ಕುರಿತ ಲೇಖನ, ಆತನ ಕವನಗಳ ಆಂ! 
ಭಾಷಾಂತರಗಳು ಇವು ಪ್ರಕಟವಾದ ಮೇಲೆ ಜೋಸಫಿನ್‌ ಸ್ಕೌಲಿಯನ್ನು ಕುರಿ 
ಇನ್ನೊಂದು ಲೇಖನ ಪ್ರಕಟವಾಯಿತು. ಈ ವಿಮರ್ಶಾತ್ಮಕ ಬರವಣಿಗೆಯಲ್ಲಿ ತೋರ 
ತನ್ನ ಪ್ರಬುದ್ಧ ವಿಮರ್ಶೆ ಎಷ್ಟನ್ನು ಮೆಚ್ಚಬಹುದೋ ಅದಕ್ಕಿಂತಲೂ ಸ್ವಲ್ಪ ಹೆಚ್ಚಾಗಿಂ 
ಕವಿಯನ್ನೂ ಕಾವ್ಯವನ್ನೂ ಮೆಚ್ಚಿದ್ದಾಳನ್ನಬಹುದು. ಇದು ನಿಜವಾಗಿ ಆಶ್ಚರ್ಯನ 
ಸರಿ. ಆದರೆ ಈಗ ಅಯ್ಯೋ ಪಾಪ ಎನಿಸುತ್ತದೆ. ಈ ಶಕ್ತಿಯುತವಾದ ಆದ 
ಮಾರ್ಗದರ್ಶನವಿಲ್ಲದ ವಿಮರ್ಶೆಯನ್ನು ನೋಡಿದರೆ. 1874 ರ ಜುಲೈ 
ಅವಳಕ್ಕ ಅರು ಇಪ್ಪತ್ತನೆಯ ವಯಸ್ಸಿನಲ್ಲಿ ಕಾಲವಾದಮೇಲಂತೂ ಇವಳು ಇನ್ನ: 

1874 ಡಿಸೆಂಬರ್‌ ಹದಿನೈದರಂದು ಮೇರಿ ಮಾರ್ಟಿನಳಿಗೆ ಬರೆದ ಪತ್ರದಲ್ಲಿ 


200 ಆದೊಡನೆ ಅವನ್ನು ಪ್ರಕಟಿಸುವುದಾಗಿ ಅಪ್ಪ ree ಈ. 
ಡೇ ಸಂಪಾದಿಸುತ್ತಿರುವ ಬೆಂಗಾಲ್‌ ಮ್ಯಾಗಜೈನಿಗೆ ಅವನ್ನು ಕಳುಹಿಸುತ್ತಿದ್ದೇನೆ. 
ಕವನಗಳು ಒಟ್ಟು ಇನ್ನೂರರಷ್ಟಾದ ಮೇಲೆ ಸಂಗ್ರಹಿಸಿ ಪ್ರಕಟಿಸಬೇಕೆಂಬುದು 
ಆಸೆ" ಬೆಂಗಾಲ್‌ ಮ್ಯಾಗಜೈನಿನಲ್ಲಿ ತೋರು ಹೆನ್ರಿ ಲೂಯಿ ವಿವಿಯನ್‌ 
ಮೇಲಿನ ಲೇಖನವನ್ನು ಪ್ರಕಟಿಸಿದಳು. 

1875 ರ ಮೊದಲಲ್ಲಿ ಮೇರಿ ಮಾರ್ಟಿನಳಿಗೆ ಬರೆದ ಪತ್ರದಲ್ಲಿ ತೋರು 
ಮ್ಯಾಗಜೈನನ್ನು ಖಂಡಿಸಿದ್ದಾಳೆ. "ನೀನು ನಂಬುತ್ತೀಯೇನು? ಡಿಸೆಂಬರ್‌ 
ಪತ್ರಿಕೆ ಇನ್ನೂ ಬಂದಿಲ್ಲ. ಕಲ್ಕತ್ತದಲ್ಲಿ ಮುದ್ರಕರು ನಿಧಾನವಂತೆ!' 

1874 ರ ಕೊನೆಯ ಹೊತ್ತಿಗೆ ತೋರು ಮತ್ತೆ ತೀವ್ರ ಅನಾರೋಗ್ಯದಿಂದ 
ಹಾಸಿಗೆ ಹಿಡಿದು ಮಲಗಿದ ಅವಳು ರಕ್ತ ವಾಂತಿ ಮಾಡತೊಡಗಿದಳು. ಅಲ್ಲದೆ 
ಪದೇ ಜ್ವರ ಕಾಡತೊಡಗಿತು ಕನ ಹ ಸ ಮರಳಿ ಹೋಗುವಾಸೆ. ವೈ 

“ಕೂಡ ಮರುವರುಷದ ವಸಂತದ ಹೊತ್ತಿ ಇದು ಸಾ ಸಾಧ್ಯವಾಗಬಹುದೆಂದು | 


48 


೧೦. 1875 


ಪರಿ 1 ರಂದು ಗೆಳತಿ ಮೇರಿಗೆ ಹೊಸವರುಷದ ಶುಭಾಶಯ ಕೋರಿ ಬರೆದಳೂ. 

ಬ್ರಹರಯಲ್ಲಿ ತಾನೇ ಕಾಯಿಲೆ ಮಲಗಿದಳು. ವಸಂತದ ವೇಳೆಗೆ ಪ್ರಯಾಣಕ್ಕೆ 
ಸ. ಅಕಾ ಮಾಡಲಾಗಲಿಲ್ಲ ತೋರು ಅನಾರೋಗ್ಯದಿಂದಲೇ ಇದ್ದಿದ್ದ 
ರ ಆ ವರು; ಹ ಪ್ರಯಾಣದ ಆಸೆಯನ್ನು ಕೈಬಿಡಬೇಕಾಯಿತು. ಎಲಿಜಬೆತ್‌ ಬ್ಯಾರೆಟ್‌ 


* ಮ್ಯಾಗಡೈನಗೆ ಫ್ರೆಂಚ್‌ ಕವನಗಳ ಭಾಷಾಂತರಗಳನ್ನು ಕಳುಹಿಸುತ್ತಿದ್ದಳು. 


ಹಪ ಎಡ್‌ವರ್ಮ್‌) ಭಾರತಕ್ಕೆ ಹಕುವುದಿತ್ತು. ತೋರು ಆ ದಿನವನ್ನು 
9 ನೋಡುತ್ತಿದ್ದರೂ ಅದರ ಬಗ್ಗೆ ಮೂಡಿದ ಅನೇಕ ಪ್ರಶಿಕ್ರಿಯೆಗಳನ್ನು ಕುರಿತು 


£ರು ಫೋಗಲಾಗಲಿಲ್ಲ ಅಷ್ಟು ಅ ಆನಾರೋಗ್ಯ ದಿಂದ ಇದ್ದಳು. ಎದೆಯ ಮೇಲೆ ಪಟ್ಟಿ 
ಟ್ವಿದ್ದರು. ಶ್ವಾಸಕೋಶಗಳ ತೊಂದರೆಗೆ ಆ ಕಾಲಕ್ಕೆ ಬಳಕೆಯಲ್ಲಿದ್ದ ಸಿದ್ಧ ವೈದ್ಯ ಅದು. 
.' ಸೆಪ್ಟೆಂಬರ್‌ ತಿಂಗಳ ಹೊತ್ತಿಗಾಗಲೆ ರಾಜಕುಮಾರನ ಭೇಟಿಯ ಬಗ್ಗೆ ಇಡೀ ಕಲ್ಕತ್ತ 
ಸಗರ ಸಂಭ್ರಮದ ಬೀಡಾಯಿತು. ಎಲ್ಲೆಲ್ಲೂ ಇಡ, ಉತ್ಸಾಹ ಕೌತಹ, ಸ್ಕಾ "ಗತ ಸಮಿತಿಯ 
ಗೋವಿಂದ ಚಂದ್ರನನ್ನು ಕೋರಲಾಯಿತು. ಈ ಒಂದು ಸಂದರ್ಭದ 
ಹೊರ ದಿನದ ಉಳಿದ ಕೆಲಸ ಕಾರ್ಯಗಳು ಯಥಾಪ್ರಕಾರ. ದಿನದ ಕಾರ್ಯಕ್ರಮ 
ಸಾಧಾರಣವಾಗಿ ಹೇಗಿರುತ್ತಿತ್ತೆಂದು he: ಬರೆದಿದ್ದಾಳೆ. "ನಮ್ಮದು ಇಲ್ಲಿ ಶಾಂತ 
ರೀತಿಯ ಜೀವನ. ಹೀಗಾಗಿ ಹೇಳಲು ಅಂತಹ ವಿಶೇಷ ಸಮಾಚಾರವೇನೂ ಇಲ್ಲ. ಬೆಳಿಗ್ಗೆ 
ಏಳುತ್ತೇನೆ. ಆಮೇಲೆ ಎರಡು ಕಪ್ಪ ಚಾಕೊಲೇಟ್‌ ಮಾಡುತ್ತೇನೆ. 
೨ ನನಗೆ. ಇನ್ನೊಂದು ಅಪ್ಪನಿಗೆ. ಆಮೇಲೆ ಬಟ್ಟಿ ಟೆ ಬದಲಾಯಿಸಿಕೊಂಡು ಚರು 
ತ್ರ ಅಷ್ಟರಲ್ಲಿ ಅಪ್ಪ ಅಮ್ಮ ಇಬ್ಬರೂ ಎದ್ರಿರುತ್ತಾರೆ. "ಅಪ್ಪ ಬೆಳಗಿನ ಸಿಗಾರ್‌ ಸೇದು 
ತ್ರಿರುತ್ತಾರೆ. ಆಮೇಲೆ ಮನೆಯ ಚಾವಣಿಯ ಮೇಲೆ ಹೋಗುತ್ತೇನೆ. ಮುಂಜಾನೆ 
ಬಹಳ ತಂಪಾಗಿರುತ್ತದೆ. ಆಮೇಲೆ ಬೀಗೆಟಿಗೂ ಏನೂಗೂ ಬೆಳಗಿನ ತಿಂಡಿ ಕರಿದ 

ಮಾನು ತಿನ್ನಿಸುತ್ತೇನೆ. ಅಲ್ಲಿಂದ ಬಂದು ಈ ರೂಮಿನ ಕಿಟಿಕಿಯ ಬಳ ಕೂಡುತ್ತೇಜೆ 
ಈ ಕಿಟಕಿಯ ಅಡಿಯಲ್ಲಿ ಕೆಳಗೆ ಜೆಂಟಿಲ್‌ ಹಾಗೂ ಜೆನೆಟ್‌ ಕಾಳೂ ಒಟ್ಟೂ ತಿನ್ನು ತ್ತವೆ 
A ಭಾರತದಲ್ಲಿ ಹಸುಗಳಿಗೆ ಹಾಕುತ್ತಾರೆ. ಬೇಸಿಗೆಯಲ್ಲಿ ಇದು ತಂಪು” 

49 


ದ ದ್ದಾಳೆ. ಜುಲೈ ತಿಂಗಳಲ್ಲಿ ಅವ ವಳ ಅಜ್ಜಿ ತೀರಿಕೊಂಡಳು. ಆದರೆ ಶವಸಂಸ್ಕಾರಕ್ಕೂ 


ಛ ಕವನ ಸಂಕಲಸವೊಂದನ್ನು ತಾಯಿ ಅವಳಿಗೆ ಕೊಟ್ಟಿದ್ದರಿಂದ ತೋರು ಅದರಲ್ಲಿ | 
“ಬ್ಲೀಕ್‌ ಹೌಸ್‌ ' ಕಾದಂಬರಿಯನ್ನು ಹೇವಾಕಿದ್ದು. ಜೊತೆಗೆ 


ಆ | ವರುಷದ ನವೆಂಬರ್‌ ಶಿಂಗಳಲ್ಲಿ ವ್ರಸ್ಸ್‌ ಆಫ್‌ ತ] ೨ ವೇಲ್ಸ್‌ಸರಾಜ 


ಬ ಗಿ! 


4 


beg ದವ! 
& 
ಸ 


+ ಗ | ಗ 1 
(13 ಥ್‌ 


ಕ ಭಃ ೫88 ಕ 


ಪ್ರದರ್ಶನವೊಂದು ಏರ್ಪಟ್ಟಿತ್ತು. "1869ರಲ್ಲಿ ಎಡಿನ್‌ಬರೋದ ಡ್ಯೂಕ್‌ ॥ 


ದಿನದಿತ್ಯದ ಕೆಲಸಕಾರ್ಯಗಳು. ನಿಜಾ ಮೇಲೆ ನಾನು ಪುಸ ಸ್ವಕ ಓದುತ್ತೇನೆ. 
ಬೆಕ್ಕಿನ ಮರಿಗಳ ಜೊತೆಗೆ ಆಟವಾಡುತ್ತೇ ನೆ. ಅಪ್ಪ ಓದುತ್ತಾರೆ. ಬರೆಯುತ್ತಾಕೆ 
ಇಲ್ಲವೆ ಇಂಡಿಯನ್‌ ಡೈಲಿ ನ್ಯೂಸ್‌ ಪತ್ರಿಕೆಯಲ್ಲಿ ಮಗ್ನರಾಗುತ್ತಾರೆ. ಹನ್ನೆರಡು ' 
ಗಂಟೆಗೆ ಊಟ. ಆಮೇಲೆ ಮೂರು ಗಂಟೆಯವರೆಗೂ ಓದೋ ಬರೆದೋ : ಇಡು 
ತ್ತೇನೆ. ಆಮೇಲೆ ಒಂದು ಹಣ್ಣು ತಿನ್ನುತ್ತೇನೆ. ಐದು ಗಂಟೆಗೆ ಬಟ್ಟೆ ಬದಲಾಯಿಸಿ" 
ಹೊರಗೆ ಹೋಗುತ್ತೇವೆ. ನಾನು ಹಾಗೇ ತಿರುಗಾಡಿಕೊಂಡು ಬರುತ್ತೇನೆ. ಅಮ್ಮ 
ಅಪ್ಪ ತೋಟಕ್ಕೆ ಹೋಗುತ್ತಾರೆ. ರಾತ್ರೆ ಏಳು ಗಂಟೆಗೆ ನಮ್ಮ ಊಟ. 8.30ಕ್ಕೆ 
ಒಂದು ಬಟ್ಟಲು ಚಹ. ಹತ್ತು ಗಂಟೆಗೆ ಮಲಗುತ್ತೇವೆ.' 
: ತೋರುವಿನ ಭಾಷಾಂತರಗಳಲ್ಲಿ ಯೂಜೀನ್‌ ಮ್ಯಾನ್ಕುಯಲ್‌ನ "ಆತ್ಮ ಚರಿತ್ರೆ'ಯ 
ಒಂದು. ಇದು ದೇವ ಕ್ರಿಯೆಯ ರಹಸ್ಯದ ಬಗ್ಗೆ ಇಹಪರಗಳ ಪರಸ್ಪರ ಸಂಬಂಧದ ಬಗ್ಗೆ 
0 ಗಾನಗಿದ ಆಸೆಯನ್ನು ಪ್ರ ಪಾದಿಸುತ್ತದೆ' ಚ 
ಕಾಣಿಸದಾ ತೆರದಲ್ಲಿ ಗುಂಪಿನಾ ಮಧ್ಯದಿಂದ 
ಒಯ್ಯುವನು ಆಗಾಗ ದೇವ ಒಂದಾತ್ಮವನು 
ದುಃಖ ಅನ್ಯಾಯ ನಡುವೆ ಕೈಯ ಹಿಡಿದು ನಡೆಪನು 
ನಡೆ ನಿಧಾನವಾದರೂ ಗುರಿಯನಂತು ಮುಟ್ಟಿಪನು 
ಕಂಭದಾ ಕೊನೆಯ ತೆರದಿ ದೇವ ಅಲ್ಲಿ ಅವಳ ಕಂಡು 
ತನ್ನ ಕಾರ್ಯಕ್ಕೆ ತಾನೆ ಹೊಸತು ನಗೆಯ ನಗುವನು 
ಒಂದು ಆತ್ಮವನ್ನು ದೇವ ಇಂತು ಸೃಜಿಪನು ಕ 
ರಾಜಕುಮಾರನ ಸಲುವಾಗಿ ಕಲ್ಕತ್ತೆಯ ಮೈದಾನದಲ್ಲಿ ಬಾಣ ಬಿರುಸುಗಳ ದೊಡ್ಡಿ 


ಸುಮಾರು ಒಂಬತ್ತು ಸಾವಿರ | ಪೌಂಡುಗಳಷ್ಟ ನ್ನು ಬಾಣ ಬಿರುಸಿಗಾಗಿ ಖರ್ಚುಮಾಡಿದರು.. 
೦ದು ಹಣವನ್ನು ಬರಿಯ ಹೊಗೆಯಾಗಿಸಿದಂತಾಗಲಿಲ್ಲವೆ? `` ತೋ | 
ಪಂದ್ಯಗಳಿಗೆ ಕರೆದೊಯು ವುದಾಗಿ ತಂದೆ ಹೇಳಿದ್ದನು. ಇದರ ಬಗ್ಗೆ ತೋರು, ಅಲಗೆ 
ಹೋಗಲು ನನಗೆ ಬಹಳ. ಇಷ್ಟ” ಎಂದಿದ್ದಾಳೆ. | 
ಇಷ್ಟು ಹೊತ್ತಿಗೆ ತೋರು ತನ್ನ "ಫ್ರೆಂಚ್‌ ಹೊಲಗದ್ದೆಗಳಲ್ಲಿ ಕಟ್ಟಿದ ತ ಸ. | 
ಮುಗಿಸಿದ್ದಳು. ಈ ಸಂಕಲನದ ಕೆ. ಇನೆಯ ಕವನ ಭಾಷಾಂತರವಲ್ಲ. ಬದಲಾಗಿ ಬಹಳ: 
ಸುಂದರವಾದ ಸ್ವತಂತ್ರಕವನ. ಕೆಲವು ವಿಮರ್ಶಕರು, ಈ ಕವನವನ್ನು " ಪರಿಪೂ 
ಯನ್ನು ಪಡೆದ ಕವನ ಎಂದಿದ್ದಾರೆ. 
“ ಹುಟ್ಟಿದ ನೆಲದಲ್ಲಿ ರೆಂಬೆ ಕೊಂಬೆ ಎಲೆ ಬಳಗದ ನಡುವೆ 
ಹೂಗಳ ಸೊಗಸೇ ಸೊಗಸು. ಬಿಡಿಸಿದರೆ ಮುಗಿಯಿತು 
ಆದವು ಅಂದಗೆಟ್ಟ ಬಣ್ಣಗೆಟ್ಟ ಒಡವೆ. 
ನಿದ್ದೆಗೆಟ್ಟು ಕಷ್ಟಪಟ್ಟು ಕಟ್ಟಿದ ಹಾರ ಬಾಡೇ ಹೋಯಿತು. 
50 


 ಜೀಪನ ಜಂಜಾಟದಿಂದ ದೂರದೂರವಿದ್ದ ಸ್ಥಾನ 

.. ಶಿರುಗಾಡಲಾ ಕಣಿವೆ ತುಂಬ ರಮ್ಯವಾದ ತಾಣ 

j "ಒಂದು ನಿಮಿಷ ಬಿಸಿಲಿನಲ್ಲಿ ಒಂದು "ನಿಮಿಷ ನೆಳಲಿನಲ್ಲಿ 

' ಕಣ್ತುಂಬಿತು ಮನದುಂಬಿತು ವನಸುಮಗಳ ಸಗ್ಗದಲ್ಲಿ 

ಆದರೆ ಹೂಗಳ ಕೊಯ್ದರೆಮಾತ್ರ ಮುಗಿದೇ ಯಿತು ಕಥೆ 

ನನಗಿಂತ ಹೆಚ್ಚು ಬಲ್ಲವರಿಹರೆ ಈ ಹೂಜೀವಿಗಳಾ ವ್ಯಥೆ 

ಕೊಯ್ಯು ವಾಗಲೇ ಕುಸುಮಗಳವು ಬಾಡಿಹೋಗಲಿಲ್ಲವೇಕೆ 

ಫಿ ಬಾಡಿದ ಕುಸುಮಕೆ ನೀ ಹೊಸಜೀವವ ಕೊಡುವೆಯೇನು? 

.. /ಪುಷ್ಟ್ಪೋದ್ಕಾನದ ಹೂಗಳ ಚೆಲುವನು ಕಂಡಿಹ ನೀನು? 

ಸ್ಮರಿಸು. 

v5 ಪುಸ್ತಕವನ್ನು ಬರೆದು ಮುಗಿಸಿದ ಮೇಲೆ ಹೆಚ್ಚೇನೂ ಮಾಡಲು ಇಲ್ಲದ ತೋರು 

ತವನ್ನು ಕಲಿಯಬೇಕೆಂಬ ತನ್ನ ಬಹುದಿನದ ಅಪೇಕ್ಷೆಯನ್ನು ಈಡೇರಿಸಿಕೊಂಡಳು. 

ನಾನು ಇಬ್ಬ ರೂಸ ಸಂಸ್ಕೃ ತ ವ್ಯಾ ಸಂಗವನ್ನು ಪ್ರಾರಂಭಿಸುತ್ತೆ ವೆ.” ಡಿಸೆಂಬರ್‌ ನಾಲ್ಕ 

ರಂದು ತೋರು ತನ್ನ ಅಧ್ಯ ಯನವನ್ನು ಆರಂಭಿಸಿದಳು. ರಾಮಾಯಣ ಮಹಾಭಾರತ 
ಸ್ಸ ಮೂಲದಲ್ಲಿ ಓದಜೇಕೆಂಬುದು ತೋರುವಿನ ಹೆಬ್ಬಯಕೆಯಾಗಿತ್ತು. 

_ ಹೊರಪ್ರಪಂಚದೊಡನೆ ಅವರು ಹೊಂದಿದ್ದ ಅಲ್ಪ ಸಂಪರ್ಕವನ್ನು ಬಿಟ್ಟರೆ ಉಳಿದ 

ಜೀವನ ಯಥಾಪ್ರಕಾರ. ಅವರ ಸ್ನೇಹಿತರಲೊಬ್ಬ ಳಾದ ಲ್ಯ ಡಸಿ ತ್‌ ಕಲ್ಕತ್ತೆಗೆ 
ಏದಿಧಳು. ದತ್‌ ಕುಟುಂಬ ಅವಳನ್ನು ಬಾಗ್‌ಮರಿ ತೋಟದ ಮನೆಗೆ ಕರೆದೊಯ್ದ ರು. 

ಶೋರುವಿನ ಒಬ್ಬ ಚಿಕ್ಕಮ್ಮ ಅವಳಿಗೆ ' ತನ್ನ ಹೆರಳಿನ ಕರಂಡ 'ವನ್ನು ತೋರಿಸಿದರು. 

ಬಾಗ್‌ಮರಿ ತೋಟದ. ಮನೆಯನ್ನು ನೋಡಿ ಮುಗ್ಧಳಾದ ಆ ಆಂಗ್ಲ ಗೆಳತಿಗೆ 

ಆಶ್ಚರ್ಯವೋ ಆಶ್ಚರ್ಯ. ಭೂಮಿ ಯ ಮೇಲೆ ಸ್ವರ್ಗದಂತಿರುವ ಇಂಥ ಮನೆಯಿರಲು 
ದತ್‌ ಕುಟುಂಬದವರೇಕೆ ಇಂಗ್ಲೆಂಡಿಗೆ ವಾಪ ಸಾಗಲು ಬಯಸುತ್ತಿದ್ದಾರೆ ಎಂದು ಆಕೆಗೆ 

ರಾಜಕುಮಾರನ ಭೇಟಿಗಾಗಿ ಭರ್ಜರಿಯ ಏರ್ಪಾಟಾಗುತ್ತಿತ್ತು. ಡಿಸೆಂಬರಿನ 
ಹೊತ್ತಿಗೆ ರಾಜ ಮಹ 1 19, ಕಲ್ಕತ್ತೆಗೆ ಬಂದಿಳಿದರು. ಕೋಟೆಗೂ ಸೈನಿಕ 
ವಸತಿಗೂ ಹೊಸದಾಗಿ ಬಣ್ಣ ಹೆಚ್ಚಿ ದರು. ದೊ ಡ್ಡ. ದೊಡ್ಡ ಕಮಾನುಗಳನ್ನು 
ಕಟ್ಟಿದರು. ಹಟ: "ಭೇಟಿ ಕೇವಲ ಒಂದು. ವಾರದ. ಭೇಟಿಯಾದರೂ 
ಏರ್ಪಾಟುಮಾತ್ರ ಭಾರಿ. ಒಬ್ಬ ರಾಜ ತನಗಾಗಿ ಒಂದು ಮುತ್ತಾ ಮಾಣಿಕ್ಯದ 
ಉಡುಪನ್ನು ತರಲಾಜ್ಞೆವ ಮಾಡಿದ್ದ ಅದಕ್ಕಾಗಿ ಅವನು ಖರ್ಚುಮಾಡಿದ್ದು ಹದಿನೈದು 
ಲಕ್ಷ ರೂಪಾಯಿ! ರಾಜಕುಮಾ ರನಿಗಾಗಿ ಇನ್ನೊಂದು ಮೂವತ್ತು ಲಕ್ಷ ರೂಪಾಯಿ < 
ಖರ್ಚು ಮಾಡಲು ಸಿದ್ಧನಾಗಿದ್ದ. 
ಗೋವಿಂದಚಂದ್ರ ತೋರುವಿನ ಫ್ರೆಂಚ್‌ ಭಾಷಾಂತರಗಳನ್ನು 

ರೊಬ್ಬರಿಗೆ ತೋರಿಸಿದನು. ಆದರೆ ಕಲ್ಕತ್ತೆಯ ಪ್ರಕಾಶಕರಿಗೆ : 
| 51 


ಪ್ರಕಾಶಕನಿಂದ ಪ್ರಕಾಶಕನಿಗೆ ಹೋಯಿತು. ತೋರುವಿನ ಮೊದಲ ಶ್ಚತಿ ಬಿ 
ಕಾಣದೆಯೇ ಒಂದು ವರುಷ ಕಳೆಯಿತು. ಹ 
ತೋರು ಸಂಸ್ಕೃತಾಭ್ಯಾಸಕ್ಕೆ ತನ್ನೆಲ್ಲ ಕಾಲವನ್ನೂ ಮೀಸಲಾಗಿಟ್ಟಳು. ಭಾಷೆ 
ಗಳನ್ನು. ಕಲಿಯುವುದರಲ್ಲಿ ತನಗಿದ್ದ ಪ್ರತಿಭೆಯ ಮೂಲಕ ಸ್ವಲ್ಪ ಕಾಲದಲ್ಲೇ 
ಸಂಸ್ಕೃತವನ್ನು ಸುಲಲಿತವಾಗಿ ಓದಲು ಕಲಿತಳು. ಅದರೆ ಆಕೆಗಿದ್ದ ಕಾಲ ಹತ್ತು 
ತಿಂಗಳು ಮಾತ್ರ. ಆಕೆಯ ಆರೋಗ್ಯ ಬಹಳ ಬೇಗ ಕ್ಷೀಣಿಸತೊಡಗಿತು. ವೈದ್ಯರ 
ಕರ ಮೇರೆಗೆ ತನ್ನ ಹೊಸ ಹವ್ಯಾಸವನ್ನು ಆಕೆ ಸೆಪ್ಟೆಂಬರಿನ ಹೊತ್ತಿಗಾಗಲೇ 
| ಬಿಡಬೇಕಾಯಿತು. ಸಂಸ್ಕೃತ ಬಹಳ ಕಠಿಣವಾದ ಭಾಷೆಯೆಂದೂ ಆದರೆ ಹೇಗಾದರೂ 
ಸತ ಅದರಲ್ಲಿ ಪಾಂಡಿತ್ಯವನ್ನು ಸಂಪಾದಿಸಬೇಕೆಂದೂ ತೋರು ಆಶಿಸಿದಳು. 
ಆರೇಳು ವರ್ಷಗಳಿಗಿಂತ ಕಡಮೆ ಕಾಲದಲ್ಲಿ ಸಂಸ್ಕೃತವನ್ನು ಸಂಪೂರ್ಣವಾಗಿ ಕಲಿಯಲು 
ಕಷ್ಟವೆಂಬುದು ಆಕೆಗೆ ತಿಳಿದಿತ್ತು. ತೋರು ಸಂಸ್ಕೃತಾಭ್ಯಾಸವನ್ನು ಆರಂಭಿಸಿದಾಗ 
ಆ ಭಾಷೆಯನ್ನು ಕಲಿಯಲು ತನಗಿದ್ದ ಆಸೆ, ಆಸ್ಥೆ, ತನ್ನ ಗುರುವಿಗೆ ಸಂತೋಷವನ್ನುಂಟು 
ಮಾಡಿದೆಯೆಂದೂ ಆ ಆಸ್ಥೆಯಿಂದ. ತೋರು "ಮುಂದೆ ಮಹತ್ಕಾರ್ಯಗಳನ್ನು ಮಾಡ 
ಬಹುದೆಂದೂ ಆ ಪಂಡಿತ. ಮಹಾಶಯರು ಅಭಿಪ್ರಾಯಪಟ್ಟಿದ್ದರೆಂದೂ ತೋರು 
ಹೇಳಿದ್ದಾಳೆ. ಕಾಲಾವಕಾಶವಿದ್ದಿದ್ದರೆ ತೋರು ಎಷ್ಟು ದೊಡ್ಡ ಸಂಸ್ಕೃತ ವಿದ್ವಾಂಸ 
ಳಾಗಬಲ್ಲವಳಾಗಿದ್ದಳೊ ಯಾರಿಗೆ ಗೊತ್ತು. 1876 ರ ಜುಲೈ ಹೊತ್ತಿಗೆ ತೋ 
ಈ ಮಾತುಗಳನ್ನು ಬರೆದಳು: "ನಾನು ಸಂಸ್ಕೃತ ವ್ಯಾಸಂಗವನ್ನು ಕೊನೆಗೊಳಿಸು 
ನೆಂದು ಕಾಣುತ್ತದೆ.” ವ್ಯಾಕರಣ ಕ್ಲಿಷ್ಟವಾಗಿತ್ತು. ಕಾಳಿದಾಸನ ಶಾಕುಂತಲವನ್ನು 
ಅಭ್ಯಾಸಮಾಡಬೇಕಾಗಿತ್ತು. ಆದರೆ ಅಷ್ಟರಲ್ಲೇ ಅವಳ ವ್ಯಾಸಂಗ ಮುಕ್ತಾಯವಾಯಿತು 


ಗ 
k 
$a 
pe ತ್ತ 
ಕ : 
ಹ 
[4 
ಸ 
Bs 
h 
$e 
ho 


೧೧. ಇಪ್ಪತ್ತು ವರುಷವಾದಾಗ 


ರಾಜಕುಮಾರ ಭಾರತಕ್ಕೆ ಭೇಟಿಯಿತ್ತು ಹಿಂತಿರುಗಿ ಹೋದಾದ ಮೇಲೆ ಕಲ್ಕಿ 
ಸ್ತಬ್ಧವಾಯಿತು. "ರಾಜಕುಮಾರ ಕಳೆದ ಸೋಮವಾರ ಹಿಂತಿರುಗಿದ” 
ತೋರು ಬರೆದಳು. 1876 ಜನವರಿ ಹದಿಮೂರರಂದು ತೋರು ಹೀಗೆ 
“ಆತನ ಸುಂದರ ಮುಖವನ್ನೂ ಮಿನುಗುವ ನೀಲ ನಯನಗಳನ್ನೂ 
ಚೆನ್ನಾಗಿಯೇ ನೋಡಿದೆ.” ಆತ ಬೆಳ್ಳಗಿದ್ದ. ಆದರೆ ಸ್ವಲ್ಪ 
ಬೆಲ್ಲಾಚಿಯದ ಒಂದು ಮನರಂಜನೆ ಕಾರ್ಯಕ್ರಮದಲ್ಲಿ ತೋರು 
೫5. ಇನ್ನೊಮ್ಮೆ ನೋಡಲು ಅವಕಾಶವಾಯಿತು. ಆದರೆ ಭಾರತೀಯರು 
3 ಹ ನ ಮಾಡಿದ " ಅತಿವೆಚ್ಚ 'ದ ಬಗ್ಗೆ ತೋರು ತೀವ್ರವಾಗಿ ಬರ್‌ ಕಾಶ್ಮೀ 
ಜೆ 52 


ees a ಲಕ್ಷವಾದರೂ ಆಗುತ್ತದೆ. ಆತ 
ಉಡುಗೊರೆಯೂ ಅಷ್ಟೆ. 101 ಕಾಶ್ಮೀರದ ಶಾಲುಗಳು, ವಜ್ರಚಿತವಾದ 
ಚಿನ್ನದ ಸ್ಯ, ಚಿನ್ನ ಹಾಗೂ ಬೆಳ್ಳಿಯ ಚಹಾ ಪಾತ್ರೆ ಜೊತೆಗೆ ಇನ್ನೂ ಹಲವಾರು 
ಅತ್ಯಂತ ಬೆಲೆಬಾಳುವ ಸಾಮಾನುಗಳನ್ನೂ ಉಡುಗೊರೆಯಾಗಿ ಕೊಟ್ಟ. 
ಚಾಟು ಜಗದಾಸಂದ ಮುಖರ್ಜ ರಾಜಕುಮಾರನನ್ನು ತನ್ನೆ ಮನೆಗೆ ಆಹ್ವಾನ 
ತನ್ನ ಕುಟುಂಬದ ಕೆಲವು ಮಹಿಳೆಯರಿಗೆ ಆತನ ಪರಿಚಯ ಮಾಡಿಕೊಟ್ಟಾಗಲಂತೂ 
ಜನ ಹೌಹಾರಿದರು. ಬಂಗಾಳಿ ಹೆಂಗಸರು ಆ ಕಾಲಕ್ಕೆ ಬಹುವಾಗಿ ಪರದಾ 
ಘನ್ನ ಕಿಂದನ್ನು ಅಸುಸದಿಸುತ್ತಿದ್ದರು. ಆದರೆ ಬಾಬು ಜಗದಾಸಂದ ಈ ಓಂದೂ 
| ಮುರಿದಿದ್ದ ಈ ಘಟನೆ ಓಂದೂ ಸ 16 ಅದತ] 
ಎಂದರು ಅವನ ಬಂಧುಗಳು, ಇತರ ಬಂಗಾಳಿಗಳು. ರಾಜಕುಮಾರ ಯ 
ಹೋಗಿರಲಿಲ್ಲ. ಆದರೆ ಜಗದಾನಂದ ಬಾಬು ತನ್ನ ಮನೆಯ ಹ ಗ್ಗ ಪರಿಚಯ 
ಮಾಡಿಕೊಡುವುದಾಗಿ ಹೇಳಿದ್ದರಿಂದ ರಾಜಕುಮಾರ ಅಲ್ಲಿಗೆ ಮಾತ್ರ ಹೋದ. ಇದು 
ಅಕ್ಷಮ್ಮ ಅಪರಾಧ ಎಂದಿತು ಒಂದು ಪತ್ರಿಕೆ. ಮುಂದೆ ಈ ಘಟನೆಯ ಆಧಾರದ 
ಮೇಲೆ ಒಂದು ನಾಟಕವನ್ನು ಪ್ರದರ್ಶಿಸಲಾಯಿತು. ಆದರೆ ಲಾರ್ಡ್‌ ನಾರ್ತ್‌ ಬ್ರೂಕ್‌ 


ಬ್ರಿಟಿಷ್‌ ಆಳ್ವಿಕೆಯ ವಿರುದ್ಧ ಹಗೆತನ, ದ್ವೇಷ ಬೆಳೆಸುವ ಯಾವ ನಾಟಕವೂ ಪ್ರದರ್ಶಿತ 


ವಾಗಬಾರದೆಂದು ಆಜ್ಞೆಮಾಡಿದ. 
. ಅಂತೂ ಕಡೆಗೊಮ್ಮೆ ತೋರುವಿನ ಪುಸ್ತಕ ಪ್ರಕಟಣೆಗೆ ಸಿದ್ದವಾಯಿತು. ತೋರು 
ಸ್ವಾರಸ್ಯವನ್ನು ಟುಮಾಡಿದವು. 
“ ಆನರ್ಸ್‌ ಥ್ರೋನ್‌ ' (ಗೌರವದ ಸಿಂಹಾಸನ) ಎಂದಿದ್ದದ್ದು" ಹಾರನ್ಸ್‌ ಥ್ರೋನ್‌' 
(ಮುಳ್ಳಿನ ಸಿಂಹಾಸನ) ಎಂದಾಗಿತ್ತು. 
ಫೆಬ್ರವರಿಯ ಹೊತ್ತಿಗೆ ಗೊಂಚಲು ಮುಕ್ತಾಯದ ಘಟ್ಟಕ್ಕೆ ಬಂದಿತ್ತು. 
ಅಷ್ಟರಲ್ಲಿ ಭಾರತದ ಸ್ತ್ರೀಯರ ಬಗ್ಗೆ ಫ್ರೆಂಚ್‌ ಮ ಹಂಡತ. ಬರೆದ ಕೃತಿ 
ತೋರುವಿನ ಗಮನ ಸೆಳೆಯಿತು. ತೋರು ಆ ಕೃತಿಯನ್ನು ಅನುವಾದಿಸಲು ಅನುಮ 
ಬೇಡಿದಳು. ಇದಾದ ನಂತರ ಈ ಕೃತಿಯ ಕರ್ತೃ ಕ್ಲಾರಿಸ್‌ ಬಾದರಳ ಹಾಗೂ ತೋರು ಎನ 
ನಡುವೆ ಗಾಢವಾದ ಮೈತ್ರಿ ಬೆಳೆಯಿತು. ಭಾರತೀಯ ಮಹಿಳೆಯರ ಬಗ್ಗೆ ತನಗಿದ್ದ 
್ಲ ತೋರು ಬಾದರ್‌ಗೆ ಬರೆದ ಪತ್ರವೊಂದರಲ್ಲಿ ಹೀಗೆ ವ್ಯಕ್ತಪ ಪಡಿಸಿದ್ದಾಳೆ. 
“ನಮ್ಮ ಪೌರಾಣಿಕ ಕಥೆಗಳು ಎಷು ಎಷ್ಟು ಉಜ್ವಲವಾಗಿವೆ, ಎಷ್ಟು ಊನ್ನತವಾಗಿವೆ, 
ಹಾಗೂ ಎಷ್ಟು ಕರುಣಾಜನಕವಾಗಿವೆ. ಭಾರತೀಯ ಪತ್ನಿಗೆ ತನ್ನ ಗಂಡನಲ್ಲಿರುವ 
ಭಕ್ತ, ಪತಿ ಎನೇ ಇರಲಿ, ಹೇಗೇ ಇರಲಿ ಅವನಲ್ಲಿ ಅವನ ಪತ್ತಿಗಿರುವ ವಿಧೇಯತೆ, ಅಕೆ 
ಆತನನ್ನು ತನ್ನ ದೇವರಾಗಿ, ತನ್ನ ಜೀವದ ಜೀವವಾಗಿ ಕಾಣುವ ರೀತಿ ' ಅಸಾಧಾರಣ. 
ಮಾರ್ಚ್‌ ನಾಲ್ಕರಂದು ತೋರುವ: ಹ ತಾ ಹಬ್ಬ. ಇನ್ನೂ ಇಪ್ಪತ್ತರ ಹೊಸಿಲಿ , 


ನಲ್ಲಿದ್ದರೂ ತೋರು ಕ್ಷಾರಿಸಳಿಗೆ ಹೀಗೆ ಬರೆದಳು: “ ನನಗೆ ವಯಸ್ಸಾಗುತ್ತಿದೆ” ಪಾರಿ ಗ ಕ 
ಆಟ್‌ ತೋರುವಿಗೆ ಮದುವೆಯಾಗಿದೆಯೆ ಎಂದೊಮ್ಮೆ ಕೆಳಿದಳಂತೆ, ಖೊ: 


53 
4 


ತ್ರ 


4 MF 


, ಹೇಳಿದ್ದಾಳೆ: “ಆದರೆ ಕೈಸ್ತರು ಎಂದು ಹೇಳಿಕೊಳ್ಳುವ ಎಷ್ಟೋ ಜನರಿ ತ ಇ 


ಇಲ್ಲವೆಂದು ಹೇಳಿ ತೋರು ಅದರ ಬಗ್ಗೆ ಹೀಗೆ ಮಡಿದಿದ್ದಾಳೆ, 
ನಿನಗೆ ತಿಳಿದಿರುವಂತೆ, ಮದುವೆಗೆ ಬಹಳ ಪ್ರಾಮುಖ್ಯತೆ. ನಮ್ಮ 
ವರುಷದ ಅವಿವಾಹಿತ ಹುಡುಗಿ ಇಲ್ಲವೆ ಇಲ್ಲ.” ಹಿಂದೂ ₹ 
ನಾಲ್ಕು ವರುಷದ ಹೊತ್ತಿಗಾಗಲೆ ಹೆಂಗಸು ಅಜ್ಜಿಯಾಗಿಬಿಡುಕ ಶಾ. ಕ 
ವಯಸ್ಸಾಗುತ್ತಿದೆ. ಕೆಲವು ಸಲವಂತೂ ನಾನೂ. ಬಹಳ ಮುದುಕಿ 
ತ್ತದೆ” ಚ 
ಅವಳ ಹುಟ್ಟು ಹಬ್ಬದ ದಿನ ಬಾದರಳ ಪುಸ್ತಕ ಫ್ರಾನ್ಸಿನಿಂದ ಬಂ 
ಸಂಕಲನ ಮಾರ್ಚ್‌ 24 ರಂದು ಪ್ರಕಟವಾಯಿತು. ಮಂಗ 
" ಪತ್ರಿಕೆಗಳು ನನ್ನ ಪುಸ್ತಕದ ಬಗ್ಗೆ ಏನು ಹೇಳುತ್ತವೊ ತಿಳಿಯದು. ಎನು 
ಕೆಲವು ಪರವಾಗಿ, ಕೆಲವು ವಿರೋಧವಾಗಿ ಹೇಳುತ್ತವೆ. ನಾನಂತೂ ಲ್ಸ 
ಅದೆಲ್ಲವನ್ನೂ ಸ್ವೀಕರಿಸಲು ಆಗಲೆ ಸಿದ್ಧತೆ ಮಾಡಿಕೊಂಡಿದ್ದೇನೆ": ' 
ಕೆಲವೊಮ್ಮೆ ತೋರು ತನ್ನ ಕುಲದವರನ್ನು ಬಹಳ ಕಟುವಾಗಿಯೇ ಟಿ 
ತನ್ನ ಅಜ್ಜಿಯು ಕೈಸ್ತಳಾಗಿದ್ದರೆ ಚೆನ್ನಾಗಿತ್ತು ಎಂದು ಅನ್ನಿಸಿದ ಟಿ 


ಸ್ಟೆ ಕಲ್ಕತ್ತೆಯ ಹಾಗೂ ಭಾರತದ ಕ್ರೈಸ್ತರ ಬಗ್ಗೆ ತೋರು 
ಸ್ವಾರಸ್ಕಪೂರ್ಣವಾಗಿವೆ. “ಕಲ್ಕತ್ತ ಒಂದು ಕಸದ ತೊಟ್ಟಿ! ಹಿಂ 
ಗೇ ಾರಾ ಕಾಳಾ | 
ಗತಿಗಿಳಿದಿದೆ. ತುಂಬ ನೋವನ್ನು ಉಂಟುಮಾಡುವ ವಿಷಯಮೆದಕೆ 8. 
ಬಗ್ಗೆ ಹಿಂದುಗಳಿಗೆ ತಪ್ಪು ಅಭಿಪ್ರಾಯವಿದೆ. ಕ್ಷೆ ಕೈಸ್ತ ಧರ್ಮ ಒಂದು ಮ & 
ಆ ಮುಸುಕು ಹೊದೆದು ಕೆಲವರು ಸಾವಿರ ಅಪರಾಧಗಳನ್ನು ಮಾಡುತಾ 
ಹಿಂದೂಗಳು ನಂಬಿದ್ದಾರೆ. ಇಷು. ಸಾಕು ಕೃಸ್ತ ಸ type 
ಅಷ po ಬಿಟ್ಟರೆ) ಎಂತಹ ಸಂತೋಷ ಜಿ ಜೀವಿಯನ್ನೂ 
ಘಟನೆಗಳನ್ನು ವರದಿ ಮಾಡಿದಳು. ಒಬ್ಬ ಸೈನಿಕ : ಮಾ ಟಾ 
ಷ್ಟ ಅಮಂ ವಾ | 


ಆ. 21 
ಪತ್ರಿಕೆಗಳು ಇದರ ವಿರುದ್ಧ ಹೋರಾಡುತ್ತಿವೆ. ನ್ಯಾಯವನ್ನು ಈ ರೀತಿ ತಿರುವು 
ಮುರುವು ಮಾಡಿದ್ದಕ್ಕಾಗಿ ಸೆಷನ್ಸ್‌ ನ್ಯಾಯಾಧೀಶರನ್ನೂ ಮ್ಯಾಜಿಸ್ಟ್ರೇಟರನ್ನೂ ಅಧಿಕಾರ 
ದಿಂದ ತೆಗೆದುಹಾಕಬೇಕು. ಹುಡುಗನೊಬ್ಬನಿಗೆ ಮ್ಯಾಜಿಸ್ಥೇಟನೇನಾದರೂ ಇಂಥ 
ಶಿಕ್ಷೆ ವಿಧಿಸಿದ್ದರೆ ಇಂಗ್ಲೆಂಡಿನಲ್ಲಿ ಎಷ್ಟು ಗಲಾಟೆಯಾಗುತ್ತಿತ್ತು ಉಹಿಸಬಲ್ಲಿಯಲ್ಲವೆ? 
ಆದರೆ ಲಾರ್ಡ್‌ ಲಿಟ್ಟನ್‌ ತನ್ನ ಕುದುರೆಯಾಳನ್ನು ಕೊಂದ ಆಂಗ್ಲನಿಗೆ ಶಿಕ್ಷೆ ವಿಧಿಸುವಾಗ 
ಮಾತ್ರ ಬಹಳ ಉದಾರಿಯಾದ. ಅಂಗ್ಲ ನ್ಯಾಯಾಧೀಶನ ದೃಷ್ಟಿಯಲ್ಲಿ ಭಾರತೀಯ 
ನೊಬ್ಬನ ಜೀವನ ಎಷ್ಟು ಅಲ್ಬವೆಂದು ನೋಡಿದೆಯಾ? ಆಂಗ್ಲ ಅಧಿಕಾರಿಗೆ ಏಟು 
ಹೊಡೆಯಂವುದಕ್ಕೂ ಲಾರ್ಸ್‌ ಲಿಟ್ಟನ್‌ ಒಪ್ಪಲಿಲ್ಲ. ಇಷ್ಟಾದರೂ ತೋರು ಲಾರ್‌ 
ಲಿಟ್ಟನ್‌ನನ್ನು ಗೌರವದಿಂದ ಕಾಣುತ್ತಿದ್ದಳಲ್ಲದೆ ತನ್ನ ಫ್ರೆಂಚ್‌ ಕಾದಂಬರಿಯನ್ನು ಅಮುಗೆ 
 ಅರ್ಬಸಿದಳು 


ತೋರು ತನ್ನ ಪತ್ರಗಳಲ್ಲಿ "ಭಾರತೀಯ' ಎಂದು ಹೇಳುವ ಕಡೆ "ನೇಟಿವ್‌' 
(ದೇಶೀಯ) ಎಂಬ ಪದವನ್ನು ಉಪಯೋಗಿಸುತ್ತಿದ್ದಳು. ಸಾಮಾನ್ಯವಾಗಿ ತುಚ್ಚ 
' ಭಾವನೆಯಿಂದಲೇ ಉಪಯೋಗಿಸಲ್ಪಡುತ್ತಿದ ಈ " ನೇಟಿವ್‌ ' ಪದವನ್ನು ಬಳಸಿ ತೋರು 
ತನ್ನ ನಾಡಿನವರಿಗೆ ಯಾವ ರೀತಿಯ ಅಪಮಾನವನ್ನೂ ಮಾಡುವ ಉದ್ದೇಶವನ್ನು 
ಹೊಂದಿರಲಿಲ್ಲ. ಆಂಗ್ಲ ಕೈಸ್ತರಿಂದ ಹಾಗೂ ಆ್ಯಂಗ್ಲೊ ಇಂಡಿಯನ್ನರಿಂದ ತಮ್ಮನ್ನು 
ಬೇರ್ಪಡಿಸಿಕೊಳ್ಳಲು ಈ ಪದವನ್ನು ಬಳಸುತ್ತಿದ್ದಿರಬೇಕು. ಆದರೆ ತೋರುವಿನ ಈ 
' ಪದ ಪ್ರಯೋಗ ಅಷ್ಟು ಸೂಕ್ತವಾಗಿರಲಿಲ್ಲ. ಬಣ್ಣದ ಜನಾಂಗವನ್ನು ಬಿಳಿಯರಿಂದ 
ಬೇರ್ಪಡಿಸಲು ಆಂಗ್ಲರು ಬಳಸುತ್ತಿದ್ದ ಈ ಪದವನ್ನು ಭಾರತೀಯರು ಒಪ್ಪಲಿಲ್ಲ. ಬರಿ 
“ಬಣ್ಣ? ದವರೆಂದಲ್ಲದೆ ಆಂಗ್ಲರು ಮೊದಲಿಗೆ ದೇಶೀಯರನ್ನು " ನಿಗ್ಗರ್ಸ್‌ ' (ಕರಿಯರು) 
ಎಂದೂ ಹೇಳುತ್ತಿದ್ದುದುಂಟು. ಮೇರಿ ಮಾರ್ಟಿನ್‌ ಈ ಪದದ ಬಳಕೆಯ ಅರ್ಥವನ್ನು 
ತೋರುವಿಗೆ ಸೂಚಿಸಿ ಹೇಳಿದಳು. ತನ್ನ ತಪ್ಪನ್ನು ತಿದ್ರಿದಕ್ಕಾಗಿ ತೋರು ಮಾರ್ಟಿನ 
ಳನ್ನು ವಂದಿಸಿ ಮುಂದೆ ಪದಗಳ ಉಪಯೋಗದಲ್ಲಿ ಎಚ್ಚರಿಕೆಯಿಂದಿರುವುದಾಗಿ 
ಹೇಳಿದಳು. 

ಬ್ರಿಟಿಷರು ಬಂಗಾಳಿಗಳನ್ನು ನಡೆಸಿಕೊಳ್ಳುತ್ತಿದ್ದ ರೀತಿಯನ್ನು ತೋರು ಆಸಕ್ತಿಯಿಂದ 
ಗಮನಿಸುತ್ತಲೇ ಇದ್ದಳು. ರಾಜಕುಮಾರನಿಗಾಗಿ ಏರ್ಪಡಿಸಿದ್ದ ಸಾರ್ವಜನಿಕ ಸಮಾರಂಭ 
ವೊಂದರಲ್ಲಿ ಒಬ್ಬ ಆಂಗ್ಲ ಬಂಗಾಳಿಯೊಬ್ಬನನ್ನು ವೇದಿಕೆಯಿಂದ ಹೊರತಳ್ಳಿದ್ದ. ರಾಜ 
ಕಂಮಾರ ಕೂಡಲೆ ತನ್ನ ಆಪ್ತ ಪರಿವಾರದವನೊಬ್ಬನನ್ನು ಕಳಿಸಿ ಆ ಆಂಗ್ಲ ಅಷ್ಟು 
ಒರಟಾಗಿ ನಡೆದುಕೊಳ್ಳದಂತೆ ತಡೆದಿದ್ದ. 

ಭಾರತೀಯ ಮಹಿಳೆಯರ ಸ್ಥಾನಮಾನದ ಬಗ್ಗೆ ತೋರುವಿಗೆ ಆಸಕ್ತಿ ಇದ್ರಿತಾದರೂ 
ಆ ಆಸಕ್ತಿ ಅಂತಹ ಗಹನವಾಗಿರಲಿಲ್ಲ. ಬರಹ ಅಧ್ಯಯನಗಳಲ್ಲಿ ಮುಳುಗಿದ್ರ ಅವಳಿಗೆ 
ಅವಳ ಅಲ್ಪ ಜೀವಿತಕಾಲದಲ್ಲಿ ಸಮಾಜ ಸೇವೆಗಾಗಲಿ, ಸಮಾಜ ಸುಧಾರಣೆಗಾಗಲಿ 
ಕಾಲಾವಕಾಶವಿರಲಿಲ್ಲ. ಆ ಕಾಲದ ಪ್ರಸಿದ್ಧ ಬಂಗಾಳಿಗಳಲ್ಲಿ ಒಬ್ಬನಾದ ಆನಂದ 


ಮೋಹನ್‌ ಬೋಸನನ್ನು ತೋರು ಆಗಾಗ ಕೇಂಬ್ರಿಜ್‌ನಲ್ಲಿ ಸಂಧಿಸಿದ್ರಳು. ಯೂರೋಪಿಗೆ -: 
ಮರಳಿ ಭೇಟಿಕೊಡುವ ಆಸೆಯನ್ನು ದತ್‌ ಕುಟುಂಬ ಇನ್ನೂ ಹೊಂದಿದ್ದ ಕಾಲದಲ್ಲಿ ಈತ 


55 


ತು 


5 ಮುನಿಗೆ ಹೀಗೆ ಬರೆದಿದ್ದಾಳೆ: 


ಒಮ್ಮ ಅವರನ್ನು ಕಾಣಲು ಹೋದ. ಇದನ್ನು ಕುರಿತು ಕುರಿತು ತೋರು ಹೀಗೆ ಬರೆದಿ ದ 
“ ವಯಸ್ಕ ಯುವತಿಯರಿಗಾಗಿ ಈತ ನಡಿಸುತ್ತಿರುವ ಶಾಲ ಗೆ ಭೇಟಿಕೊಡುವಂತೆ ಇ 
ನನ್ನನ್ನು ಕೇಳಿದರು. ಇಲ್ಲಿರುವ ಯುವತಿಯರು ಸಾಮಾನ್ಯವಾಗಿ ಸುಪ್ರದಾಯ ಹಿ 
ಮನೆತನಕ್ಕೆ ಸೇರಿದವರಲ್ಲ ಅವರು ಬ್ರಹ ಸಮಾಜಕ್ಕೆ ಇಲ್ಲವೆ ಕೇಶವ ಚಂದ್ರ | 
ಧರ್ಮಕ್ಕೆ ಸೇರಿದವರು. ನಾವು ಬಹುಶಃ ಯೂರೋಪಿಃ ಗೆ ಮರಳಿ ಕೋಗಬಹುಡೆ 
ವನ್ನು ಕೇಳಿ ಆತನಿಗೆ ಖೇದವಾಯಿತು. ಏಕೆಂದರೆ ನನ್ನ ತಾಯಿನಾಡಿನ ಮಹಿಳೆ 
ವಿದ್ಯಾಭ್ಯಾಸದಲ್ಲಿ ನನ ನನ್ನಿಂದ ಬಹಳ ಉಪಕಾರವಾಗುತ್ತ ದೆ ಎಂ 

ತನ್ನ ಪಂಗಡದವರು ಅನುಭವಿಸುತ್ತಿದ ಸ್ವಾತಂತ್ರ , ತೋರುವಿಗೂ ಇದ್ದು 
ದಾಯಬದ್ರ ಸಮಾಜದ ಬಿಗಿಮುಲ್ನಿ ಯಿಂದ ತಾನು ರಕ್ತಿತಳಾದರಿಂದ ತೋರು ಕಾವ 
ವಾಗಿ ಮಹಿಳೆಯರು ಎ ಕಾದ ಸಮಸ್ಯೆಗಳ ಬಗ್ಗೆ ಹೆಚ್ಚು ಯೋಜಿಸದೆ ್ಲ 
ಸಾಕು. ಯೂ ೋಪಿನಲ್ಲಿ ತಾನು ಇನ್ನೂ ಹೆಚ್ಚು ಸ್ವತಂತ್ರಳಾಗಿ ರಬಹುದಡಾ! 
ಎಂಬುದು ಮಾತ್ರ ಅವನನ್ನು ಕಾಡುತ್ತಿತ್ತು. ಆಗಿನ ಕಾಲದಲ್ಲಿ ` ಸಭೆ`ಗಳು ಪ್ಪ 
ರಿಗೆ ಮಾತ್ರ ಮಾಸಲಾಗಿದ್ದು ಅವುಗಳಲ್ಲಿ ಮಹಿಳೆಯರಿಗೆ ಪ್ರವೇಶವಿರಲಿಲ್ಲ. ವ 
ಯರು ಸಾಮಾನ್ಯವಾಗಿ ಮನೆಗಳಲ್ಲೇ ಇದ್ದುಬಿಡುತ್ತಿದ್ದರು. ಹೀಗಾಗಿ ತೋರು 
ಗಳ ಜೊತೆ ಹೆಚ್ಚಾಗಿ ಸೇರಲವಕಾಶವಾಗಿರಲಿಲ್ಲ. 

"ಅವಳ ಕೊನೆಗಾಲ ಸಮಾಪಿಸುತ್ತಿತ್ತು. ಅವಳನ್ನು ಹಾಡಲು ಬಿಡುತ್ತ! 
ಅಷ್ಟ ತುಂಬ ಜಾಗರೂಕರಾಗಿರುತ್ತಾರೆ. ಅಪ್ಪನಿಗೆ ನಾನು ಹೇಳಿದ್ದೇನೆ. ನಃ 
ಬೇಕಾದರೆ ಗಾಜಿನ ಪೆಟ್ಟಿಗೆಯಲ್ಲಿ ಇಟ್ಟುಬಿಡಿ ಎಂದು. ಅಪ್ಪ ನಷೆ ಬಡಗಿ i 
ನಾನು ನಾಜೂಕಾಗಿಲ್ಲ. ಆದರೆ ನಾನು ನಾಜೂಕೆಂದು ಅಪ್ಪನಿಗೆ ಹೆದರಿಕೆ!” 
ಎನ ತಂದೆ ಅವಳಿಗೆ ವಿಕ್ಟರ್‌ ಹ್ಯೂಗೋನ ಕಾದಂಬರಿಗಳನ್ನು | 
ಹೆಚ್ಚು ಹೆಚ್ಚಾಗಿ ಫ್ರೆಂಚ್‌ ಕವನಗಳನ್ನು ಅನುವಾದ ಮಾಡುತ್ತಿದ್ದಳು. ತ್‌್‌ 
ಸಂಕಲನಕ್ಕೆ ಬಹಳ ಬೇಡಿಕೆಯಿತ್ತು. ಈ ಸಂಕಲನ ಎರಡನೆ ಮುದ್ರಣ ಕಾ ಜಂ 
ಆಸೆಯೂ ಅವನಿಗಿತ್ತು. "ಕಲ್ಕತ್ತ ರೆವ್ಯೂ' ಅವಳ ಕೆಲವು ಕವನಗಳನ್ನು | 
Er ಗಲ್ಲದ ಸ ಕ್‌ 

ಹೆಚ್ಚು ಕಬು ಕವನಗಳನ್ನು. ಕಳುಹಿಸುವಂತೆ ಜೆ ಮ್ಯಾಗಜೈನ 
ತೋರುವಿಸೆ ಕರೆ ಬಂದಿತ್ತು. ಬೆಂಗಾಲ್‌ ಮ್ಕಾಗಜೈಿನಿಗೆ ಬರೆದ ಲೇಖನವೊಂ! 
ಗೋವಿಂದ ಚಂದ್ರ ಸೌಲರಿಯ ಕವನಗಳ ಭಾಷಾಂತರಗಳು * ಎ 
ಪಲ್ಲಲ್ಲದೆ ಬೇರೆಲ್ಲೂ ಇಲ್ಲವೆಂದು ಬರೆದನು. ತಾಣೆ 

1876 ಡಿಸೆಂಬರಿನಲ್ಲಿ ತೋರುವಿಗೆ ಅಸಾಧ್ಯ ಕಾಯಿಲೆಯ 
ಪರೀಕ್ಷಿಸುತ್ತಿ ದ್ದ ವೃದ್ಧರು ಇರಲಿಲ್ಲವಾಗಿ ಮೆಡಿಕಲ್‌ ಕಾಲೇಜಿನ ಡಾಃ ಸ್ಮಿತ್‌ 3 
_ 'ಪರೀಕ್ಷಿಸುತ್ತಿದ್ದರು. ರಕ್ತವಾಂತಿ ಔಷಧಿಗಳಿಂದ ನಿಂತಿರಲಿಲ್ಲ... * 
" ಸಷಧಿಯಿಂದಲೂ ಪರಿಣಾಮವಾಗಲಿಲ್ಲ. ಚುಚ್ಚು ಮದ್ದೂ ನೋ: 

ಡಾ॥ ಸ್ಮಿತ್‌ ಹಾ ಬಾರಿಗೆ ಷೆ ನ್ನು ಇಷ 


“78 


56 


ಯರೊ ಸಂಬಂಧಿಸಿದ ಪ್ರಶ್ನೆಗಳನ್ನು ಮಾತ್ರ 
ಕೇಳಿದರು. ಇದ್ದಕ್ಕಿದ್ದಂತೆ ಮೇಜಿನ ಮೇಲಿದ್ದ ಕಿತ್ತಳೆ ಬಣ್ಣದ ಹೊದಿಕೆಯ ಪುಸ್ತಕದ 
' ಮೇಲೆ ಅವರ ದೃಜ್ಬ ಬಿದ್ದಿತು. ಅವರ ಮುಖದಲ್ಲಿ ಎಲ್ಲಿಲ್ಲದ ಕಾಂತಿ ಮೂಡಿತು. 
. * ಈ ಪುಸ್ತಕವನ್ನು ಬರೆದವರು ನೀವೇನೆ? ' ಎಂದರು. ನನ್ನ ಆರೋಗ್ಯದ ಬಗ್ಗೆ ಅವರ 
ಸ್‌ ದ್ವಿಗುಣವಾದದ್ದನ್ನು ನೀನು ನೋಡಬೇಕಾಗಿತ್ತು. ಈ ಹುಡುಗಿ ಇದರ ಕರ್ತೃ! 
ಅವರಿಗೆ ಆಶ್ಚರ್ಯವಾಗಿತ್ತು. ಅಷ್ಟೇ ಆಸಕ್ತಿಯೂ ಕುದುರಿತ್ತು. ಸಂತೋಷವೂ ಆಗಿತ್ತು. 
ನೋಡಿದೆಯಾ, ಅಂತೂ "ಗೊಂಚಲು ಇಷ್ಟು ಕೆಲಸವನ್ನಾದರೂ ಮಾಡಿದೆಯಲ್ಲ! 


೧೨. ಮುಕ್ತಾಯ 


ತೋರುವಿನ ಜೀವನದ ಅತ್ಯಂತ ಸುಂದರ ಘಟನಾವಳಿಗಳಲ್ಲಿ ಕ್ಲಾರಿಸ್‌ ಬಾದರ್‌ 
ಹಾಗೂ ತೋರುವಿನ ಗೆಳೆತ ನವೂ ಒಂದು. ಬಾದರಳ ಪುಸ್ತಕವನ್ನು. ಭಾಷಾಂತರಿಸ 
 ಜೇಕೆಂದು ಬಯಸಿ ಅನುಮತಿಗಾಗಿ 1877 ಫೆಬ್ರವರಿ ಎರಡರಂದು ತೋರು ಪತ್ರ 
ಬರೆದಳು. ಜೊತೆಗೆ " ಗೊಂಚಲು ' ಸಂಕಲನದ ಒಂದು ಪ್ರತಿಯನ್ನೂ ಅದರ ಜೊತೆಗೆ 
Re ಈ ಪತ್ರಕ್ಕೆ ಉತ್ತರವಾಗಿ ಬಾದರ್‌ ಹೀಗೆ ಬರೆದಿದ್ದಾಳೆ: “ ಗಂಗಾನದಿಯ 
ಬಯಲಿನ ಪ್ರಾಚೀನ ಆರ್ಯರಿಗೆ ಅರ್ಬತವಾಗಿರುವ ಈ ಕೃತಿಯನ್ನು ಅನುವಾದ 
: ಮಾಡಲು ಬಯಸಿರುವಳು ನನ್ನ ಪ್ರಿಯ ಹಿಂದೂ ವನಿತೆಯರ ವಂಶಜಳೆ?' 
' ಭಾಷಾಂತರಕ್ಕೆ ಕೂಡಲೆ ಒಬ್ಬಗೆ ಸಿಕ್ಕಿತು. ಮಹಿಳೆಯರನ್ನು ಕುರಿತು ಕ್ಲಾರಿಸ್‌ ನಾಲ್ಕು 
ಸಂಪುಟಗಳನ್ನು ಬರೆದಿದ್ದಳು ಭಾರತೀಯ, ಹಿಬ್ರೂ, ಗ್ರೀಕ್‌, ಹಾಗೂ ರೋಷನ್‌ 
ಮಹಿಳೆಯರನ್ನು ಕುರಿತ ಕೃತಿಗಳು. ಈ ಎಲ್ಲ ಮಹಿಳಾ ಮಣಿಗಳಲ್ಲಿ ಬೈಬಲಿನ ಮಹಿಳೆ 
ಯರನ್ನು ಬಿಟ್ಟರೆ ಪ್ರಾಚೀನ ಭಾರತದ ವ ಮಹಿಳೆಯ ರಲ್ಲಿ ಕ್ಲಾರಿಸ್‌ ಪಾವಿತ್ರ್ಯ ಭಕ್ತಿಗಳ 
ಪರಾಕಾಷ್ಠತೆಯನ್ನು ಕಂಡಿದ್ದಳು. 

ತೋರು ಕ್ಲಾರಿಸಳಿಗೆ ಮಾರುತ್ತರ ಬರೆಯುತ್ತ " ನಮ್ಮ ಮಹಾಕಾವ್ಯಗಳೆ ನಾಯಕಿ 
ಯರು ಎಲ್ಲ ರೀತಿಯ ಪ್ರೇಮ ಗೌರವಗಳಿಗೆ ಅರ್ಹರಾಗಿದ್ದಾರೆ. ಸೀತೆಗಿಂದ ಪ್ರೇಮ 
ಯೋಗ್ಯ ಹೃದಯಸ್ಪರ್ಶಿ ನಾಯಕಿ ಇದ್ದಾಳೆಯೆ?' ಕ್ಲಾ ರಿಸ್‌ಳನ್ನು ನೋಡಬೇಕೆಂಬ 
ತೋರುವಿನ ಹಂಬಲ ಈಡೇರಲಿಲ್ಲ. 1877 ಏಪ್ರಿಲ್‌ ಹದಿಮೂರರಂದು ತ ತನ್ನ ಫ್ರೆಂಚ್‌ 
ಗೆಳತಿಗೆ ಪತ್ರ ಬರೆದು ತಾನು ಬಹಳ ಅನಾರೋಗ್ಯದಿಂದ ಇರುವುದಾಗಿ ತಿಳಿಸಿದಳು. 
"ನಿನ ಭಾವಚಿತ್ರವಿರುವ ನಿನ್ನೊಂದು ಕಾಗದ ಸಾಕು. ನಮ್ಮ ಯೋಚನೆಯೆಲ್ಲ ಜಡ 
ಜಾಗಿದೆ. ಏಪ್ರಿಲ್‌ ತಿಂಗಳಲ್ಲಿ ನಾವು ಯೂರೋಪಿಗೆ ಹೋಗಲು ಸಾಧ್ಯವಿಲ್ಲ. ಮಾನವ 
ನೊಂದು ಬಗೆದರೆ ದೈವವೊಂದು ಬಗೆಯುತ್ತದೆ.' ಈ ಮಾತಿನಿಂದ ವ್ಯಥೆಗೊಂಡ ಕ್ಲಾರಿಸ್‌ 

57 


¢ 4 Ne 
ಬ, ಶ್‌ 


ಮಾರುತ್ತರ ಬರೆದು ತೋರುವನ್ನು ನೋಡಲಾಗದೆ ಇರುವುದರಿಂದ ತನಗಾಗಿರುವ 
ನಿರಾಸೆಯನ್ನು ತೋಡಿಕೊಂಡಳು. ತೋರುವಿನ ಕೃತಿಗಳೂ ಪತ್ರಗಳೂ ಸುಸಂಸ್ಕೃತ 
ಸುಂದರ ಅಂತಃಸತ್ವದ ನಿದರ್ಶನಗಳೆಂದು ಕ್ಲಾರಿಸ್‌ ತಿಳಿದಿದ್ದಳು. ತೋರು ಇನ್ನು ಹೆಚ್ಚು ತ 
ಬರೆಯಲಿಲ್ಲ. ಗತಿಸುವ ಒಂದು ತಿಂಗಳ ಮುನ್ನ ಜುಲೈ 30 ರಂದು ಕೆಲವೊಂದು 3 
ಸಾಲುಗಳನ್ನು ಬರೆದಳು. ಆದರೆ ತೋರುವಿನ ಅಂತ್ಯ ಅಷ್ಟು ಬೇಗ ಆಗುವುದೆಂಬುದನ್ನು 
ಅರಿಯದ ಕ್ರಾ ರಿಸ್‌ ಸೆಪ್ಟೆಂಬರಿನಲ್ಲಿ ಪತ್ರ ಬರೆದು ತೋರುವಿನ ಕಾಗದ ತಡವಾಗಿ ತಲಪಿ. 
ತೆಂದು ಹೇಳಿದಳು "ಏನು! ನಿನ್ನ ಚಿತ್ರದಲ್ಲಿ ಕಾಣುವ ಆ ಚೈತನ್ಯವನ್ನು ನಿನ್ನ 
ಅನಾರೋಗ್ಯ ಕುಂದಿಸಿದೆಯೆ? ಆ ಸುಂದರ ಕಣ್ಣುಗಳಲ್ಲನ ಈ ತ್ನ ಕರಗಿಹೋಗುತ್ತಿ 
ದೆಯೆ? ಆದರಿದು ಮೂಡಿ ಮುಗಿಯುವ ಘಟ್ಟ ಮಾತ್ರ 

ಆದರೆ ತೋರು ಆಗಸ್ಟ್‌ 30 ರಂದು ತ ಸುದ್ದಿಯನ್ನು ಹೊತ್ತು 
ತಂದ ಗೋವಿಂದಚಂದ್ರನ ಸಪ್ಪೆ ಉಬರ್‌ 30 ರ ಪತ್ರ ಅವಳಿಗೆ ದಂಗುಬಡಿಸಿತಂ. 
'. ತೋರುವನ್ನು ನೋಡದೆಯೇ ಅವಳನ್ನು ಪ್ರೀತಿಸತೊಡಗಿದಳು. ಭಾರತೀಯ 
ಸಂಸ್ಕೃತಿ ಹಾಗೂ ಐರೋಪ್ಯ ವಿದ್ವತ್ವನ್ನು ತನ್ನಲ್ಲಿ ಸಮನ್ವಯಗೊಳಿಸಿದ್ದ ತೋರು 
ಕ್ರೈಸ್ತಳಾಗಿ ವಿಶ್ವಕ್ಕೊಂದು ಕಾಂ ತಿಯುತ ನಿದರ್ಶನವಾಗಿದಳು. 

. 'ತೋರುವಿನ ಜೀವನದ ಕೊನೆಯ ದಿನಗಳಲ್ಲಿ ಅವಳನ್ನು ನೋಡಲು ಅನೇಕ 
ಮಹನೀಯರು ಬಂದಿದ್ದರು. ಅವರಲ್ಲಿ ಸರ್‌ ವಿಲಿಯಂ ಹಂಟರ್‌ ಹಾಗೂ ಆನಂದ 
ಮೋಹನ್‌ ಬೋಸ್‌ ಕೂಡ ಇದರು. ತೋರುವಿನ ಅಧ್ಯಯನ ಆಳವಾಗಿತ್ತು. 
.... ಹ್ಯಾಚೆಟ್ಸ್‌ ಹೊಸಪುಸ್ತಕಗಳ ಒಂದು ಕಟ್ಟನ್ನು ಕಳುಹಿಸಿದ್ದ ಆದರೆ ತೋರುವಿನ 
ಕಾಯಿಲೆ ತುಂಬ ಹೆಚ್ಚಿತು. ಜೂನ್‌ ತಿಂಗಳಿನಲ್ಲಿ ಮೇರಿಗೆ "ಬರೆದ ಪತ್ರದಲ್ಲಿ ಕೊರಳಿನ 
' ಎಲುಬಿನ ಮೇಲೆ ಹದಿನೈದು ದಿನಗಳಲ್ಲಾಗಲೇ ಮೂರು ಅಗ್ನಿ ಪ್ಲಾಸ್ಟ್ರಿಗಳನ್ನು 
"""`ಹಾಕಿದರೆಂದೂ ಅವು ಬಹಳ ನೋವನ್ನು ಂಟುಮಾಡಿದವೆಂದೂ ಬರೆದಳು. "ನೋವಿ 
ನಿಂದ ಹುಚ ಕ ಳಂತಾಗಿದ್ದೇನೆ ! ಒಂದೂ ಇನ್ನೂ ಪೂರ್ಣವಾಗಿಲ್ಲ. ಮುಂದಿನ 
ತಿಂಗಳು ಹೀಗೆ ಬರೆದಳು: "ನಮ ಒ ಕಷ್ಟವನ್ನು ಸೈ ರಣೆಯಿಂದ ಅನುಭವಿಸಲು ದೇವರು 
ಶಕ್ತಿ ಕೊಡಲಿ” ತೋರು ನ್ಯೂಮನ್ನಿನ ಪ್ರಾರ್ಥನೆಯೊಂದನ್ನು ಉದ್ದರಿಸಿದಳು. “ ನಾನು 
ಒಂದು ನಿಟ್ಟುಸಿರಿಂದಾಗಲಿ ಕಣ್ಣೀರ ಹನಿಯಿಂದಾಗಲಿ ತಪ್ಪಿಸಿಕೊಳ್ಳಲು ಇಚ್ಛಿಸುವುದಿಲ್ಲ." 
1873 ರಲ್ಲಿ ತೋರು ಭಾರತಕ್ಕೆ ಹಿಂದಿರುಗಿದ ಮೇಲೆ ಮೇರಿಗೆ ಬರೆದಐವತ್ತ ಮೂರನೆಯ 

ಹಾಗೂ ಕೊನೆಯ ಪತ್ರ ಇದು. 

ತಮ್ಮ ಮೂರು ಮಕ್ಕಳನ್ನೂ ಕಳೆದುಕೊಂಡು ಮೃತ್ಯುವನ್ನೇ ಎದುರುನೋಡುತ್ತ 
ಇನ್ನೆಂದಿಗೂ ಕೇಳಿಸದ ದನಿಗಳ ನೆನಪಿನಲ್ಲೇ ಬದುಕಿ ಉಳಿದ ಆ ವೃದ್ಧ ದಂಪತಿಗಳು 
ಹೇಗಿದ್ದಿರಬೇಕು ಊಹಿಸಿಕೊಳ್ಳಿ. ಮನೆಯ ಹಲವಾರು ಆಳುಕಾಳುಗಳು, ಪ್ರೀತಿಯ 


"3. ಕುದುರೆಗಳು, ಬೆಕ್ಕುಗಳು, ತೋರು ಪ್ರೀತಿಯಿಂದ ಸಾಕಿದ್ದ ಪ್ರತಿ ಗಿಡ, ಮರ ಬಳ್ಳಿಯೂ 
ತ ತ್ತ ಆದರೆ ಅಷ್ಟು ಸುಂದರವಾದ, ಪ್ರತಿಭಾಶಾಲಿಗಳಾದ ಆ ಮಕ್ಕಳು 'ಮಾತ್ರ 


ಲ್ಲ. ತೋರುವಿನ ಆ ನಗು, ಆ ಹಾಡು, ಆ ವಿದ್ವತ್ತು ಮುಗ್ಧತೆ ಎಲ್ಲಿ? ಆದರೆ 
ಸ್ತ ಧರ್ಮದ ಆಶ್ವಾಸನೆಯಂತೆ ತೋರು ಅರು ಅಬ್ದು ಇವರ ಜೊತೆಗೂಡಿ ತನ್ನ 


58 


» ದು ಮುಖ 6 NF ಬ್‌ 


೫ರ  ್ಸ್‌್‌ ಚ: EEN 


A teh 


ನ Kp WYN 
ಆ A 


ತಂದೆ ತಾಯಿಯರ ಜೊತೆ ಸೇರುತ್ತಾಳೆ. ಆ ಪುನರ್ಮಿಲನ ಚಿರಾಯು. ಈ ನಂಬಿಕೆ 
ಯಿಂದ ಆ ವೃದ್ಧ ತಂದೆ ನಡುಗುತ್ತಿರುವ ಕೈಗಳಿಂದಲೇ ತನ್ನ ಮಗಳ ಹಸ್ತಪ್ರತಿಗಳನ್ನು 
ಹುಡುಕಿ ತೆಗೆಯುವ ಮನಸ್ಸೈರ್ಯ ಪಡೆದ. ತನ್ನ ಮಕ್ಕಳ ಅದರಲ್ಲೂ ತೋರುವಿನ 
ಸ್ಮರಣೆಯಲ್ಲಿ ಗೋವಿಂದ ಚಂದ್ರ ತೋರುವಿನ ಮರಣಾನಂತರ ತಾನು ಬದುಕಿ ಉಳಿದಿದ್ದ 
ಕೆಲಕಾಲವನ್ನು ಕಳೆದ. 

ತನ್ನ ಸುತ್ತಲೂ ಪುಸ್ತಕಗಳನ್ನು ಹರಡಿಕೊಂಡು ತೋರು ಕಾಲವಾಗಿದ್ದಳು. ತೋರು 
ಎನ ಕಾಲಾನಂತರ ಮೇರಿಗೆ ಕಾಗದ ಬರೆದು ಗೋವಿಂದ ತೋರು ಜುಲೈವರೆಗೆ ಅವಳ 
ಎಲ್ಲ ಕಾಗದಗಳನ್ನೂ ಓದಿದ್ದಳೆಂದೂ ಅದು ಅವಳ ಮನಸ್ಸಿಗೆ ತುಂಬ ಸಮಾಧಾನವನ್ನು 
ಇತ್ತವೆಂದೂ ತಿಳಿಸಿದ. ರಾಂಬಾಗನ್‌ನಲ್ಲಿ ಆಗಸ್ಟ್‌ ಮೂವತ್ತರಂದು ಕಾಲವಾದಳು. 
ಆಗ ತೋರುವಿಗೆ ಇಪ್ಪತ್ತೊಂದು ವರುಷ ನಾಲ್ಕು ತಿಂಗಳು. ಏಸುಕ್ರಿಸ್ತನ ಮೇಲೆ ಪೂರ್ಣ 
ನಂಬಿಕೆಯಿಟ್ಟು ದೃಢ ಮನಸ್ಸಿನಿಂದ ಪೂರ್ಣ ಶಾಂತಿಯಿಂದ ತೋರು ಇಹಲೋಕ ತ್ಯಜಿಸಿ 
ದಳು. ತೋರು ಕಾಲವಾದ ಮರುದಿನ ಗೋವಿಂದ ಚಂದ್ರ ಮೇರಿಗೆ ಪತ್ರ ಬರೆದ. 
“ತೋರು ಇಹಲೋಕ ತ್ಯಜಿಸಿದಳು. ನೆನ್ನೆ ರಾತ್ರೆ ಎಂಟುಗಂಟೆಗೆ ಅವಳು ನಮ್ಮನ್ನ 
ಗಲಿದಳು. ಅಂತ್ಯ ಶಾಂತಿಯುತವಾಗಿತ್ತು.” ಅಪ್ಪರ್‌ ಸರ್‌ಕ್ಕುಲರ್‌ ರಸ್ತೆಯ ಸಿ. ಎಮ್‌. 
ಎಸ್‌. ರುದ್ರಭೂಮಿಯಲ್ಲಿ ಅವಳನ್ನು ಮಣ್ಣು ಮಾಡಲಾಯಿತು. ಸ್ಮಾರಕ ಕಲ್ಲಿನ 
ಮೇಲೆ ಹೀಗೆ ಬರೆಯಲಾಗಿದೆ. 


ತೋರುದತ್‌ 
ಗೋವಿಂದ ಚಂದ್ರ ದತ್ತರ 
ಕಿರಿಯ ಪುತ್ರಿ 
ಜನನ 1856 ಮಾರ್ಚ್‌ 4 
ಮರಣ 1877 ಆಗಸ್ಟ್‌ 30 
“ ನೀನು ಸಾವಿನಲ್ಲಿ ಶ್ರದ್ಧೆಯಿಂದಿರು 
ನಾನು ನಿನಗೆ ಬದುಕಿನ ಕಿರೀಟವಿಡುತ್ತೇನೆ.” 
WK I, 


ಇಂದಿಗೂ ತೋರು ಹಾಗೂ ಅವಳ ಸಹೋದರಿ ಸಹೋದರನ ಗೋರಿಗಳು ಅಕಾಲ 
ಮರಣಕ್ಕೀಡಾದ ಈ ಕಿರಿಯ ಚೇತನಗಳ ನೆನಪಿನ ಗುರುತಾಗಿವೆ. ಬದುಕಿದ್ದರೆ ಏನಾಗ 
ಬಹುದಿತ್ತೋ ಎನ್ನುವ ಭಾವದಿಂದ ಹೃದಯವನ್ನು ಭಾರವಾಗಿಸುತ್ತವೆ. ಕ್ಲಾರಿಸ್ಸ 
ಳಿಗೆ ಬರೆಯುತ್ತ ಗೋವಿಂದ ಚಂದ್ರ ಹೀಗೆ ಹೇಳಿದ, "ವಿರಹವಾಗಲಿ ದುಃಖವಾಗಲಿ 
ಇಲ್ಲದ ನಾಡಿಗೆ ನಮ್ಮನ್ನಗಲಿ ಹೋದಳು ಅವಳು. ತನ್ನ ಉದ್ದಾ ರಕನಲ್ಲಿ ಅವಳಿಗೆ 


ಅಚಲವಾದ ನಂಬಿಕೆ. ಅವಳ ಆತ್ಮ ಪೂರ್ಣ ಶಾಂತಿಯನ್ನು ಅನುಭವಿಸಿತು. ಅನು , 
ಭವಕ್ಕೂ ಮಿಗಿಲಾದ ಶಾಂತಿಯದು. ಅವಳಿಗಿಂತ ಹೆಚ್ಚು ಮಧುರವಾಗಿರುವ ಮಗು: ' 


ಬೇರೊಂದಿರುವುದಿಲ್ಲ. ಅವಳು ನನ್ನ ಕೊನೆಯ ಮಗಳು. ನಮ್ಮ ವೃದ್ಧಾಪ್ಯದಲ್ಲಿ 
ನಾನೂ ನನ್ನ ಪತ್ನಿಯೂ ಬರಿದಾದ ಹಾಳುಗರೆಯುವ ಮನೆಯಲ್ಲಿ ಏಕಾಂಗಿಗಳಾದೆವು. 


59 


ಆದರೆ ನಾವು ಪರಿತ್ಯಕ್ತರಾಗಿಲ್ಲ. ನಮ್ಮ ಪ್ರಭುವಿನ ಸನ್ನಿಧಿಯಲ್ಲಿ ನಾವು ಇನ್ನೆಂದಿಗೂ 
ಬೇರ್ಪಡದ[ ಒಟ್ಟುಗೂಡುವ ಕಾಲವೊಂದು ಬಂದೇ ಬರುತ್ತದೆ. ಆ ಸಮಾಧಾನ 1 


೧೩. ಒಂದು ಕಾವ್ಯಗುಚ್ಛೆ 


ಫ್ರೆಂಚ್‌ ಹೊಲಗಳಲ್ಲಿ ಕಟ್ಟಿದ * ಗೊಂಚಲು ' ಗ್ರಂಥವನ್ನು ಶ್ರೀಮತಿ ಗೋವಿಂದ | 
ಚಂದ್ರರಿಗೆ ಸಮರ್ಪಿಸಲಾಗಿದೆ. ಅರ್ಪಣಾ ಪದ್ಯಕ್ಕೆ ಹಿಲ್ಲರನ ಸಾಲುಗಳನ್ನು ಬಳಸಲಾಗಿದೆ. ' 
" ಬೇರೊಂದು ನಾಡಿನಲಿ | 
ಆಯ್ದ ಹೊ ಹಣ್ಣುಗಳ 
ತಂದಿಹೆನು. ಬೇರೊಂದು 
ಬೆಳಕಿನವು. ಸೊಗ್ಗ ಸುಖದ ಬೀಡಿನವು.' 


1876 ಮಾರ್ಚ್‌ ತಿಂಗಳ ಮೊದಲ ಮುದ್ರಣಕ್ಕೆ ಮುನ್ನುಡಿಯಾಗಲಿ ಪ್ರಸ್ತಾವನೆ ' 
ಯಾಗಲಿ ಇಲ್ಲದಿದ್ದರೂ ಅದೇನೂ ಗಮನ ಸೆಳೆಯದ ಕೃತಿಯಾಗಿರಲಿಲ್ಲ. ಭಾರತದಲ್ಲಿ ' 
ಮುದ್ರಿತವಾದ ಈ ಕೃತಿ 252 ಪುಟಗಳ ಸಂಪುಟ. ಅದರಲ್ಲಿ ೪0 ಪುಟ ಟಿಪ್ಪಣಿ. ಈ ' 
ಟಿಪ್ಪಣಿಗಳನ್ನು ಓದಿದರೆ ತೋರುವಿಗೆ ಫ್ರೆಂಚ್‌ ಸಾಹಿತ್ಯದ ಪರಿಚಯ ಎಷ್ಟು ಆಳವಾಗಿತ್ತು ' 
ಎನ್ನುವುದು ತಿಳಿಯುತ್ತದೆ. ಇದರಲ್ಲಿರುವ 195 ಕವನಗಳಲ್ಲಿ ಎಂಟು ಕವನಗಳು ಅರುವಿ ' 
ನವು. ಉಳಿದವು ತೋರುವಿನವು. ಸುಮಾರು 75 ಪಾರ್‌ನಾಸಿಯನ್‌ ಕವಿಗಳ ಕವನಗಳನ್ನು ' 
ಭಾಷಾಂತರಿಸಲಾಗಿದೆ. ಇವರಲ್ಲಿ ಪ್ರಮುಖರು ಡ್ಯುಬೆಲೆ, ಡ್ಕು ಬಾರ್‌ಟ ಸ್ಕಾವ, ದಿಯು, ' 
ಪೆರ್‌ ಕಾರ್‌ನೆಯಿ, ದುಪಾರ್‌ನಿ, ಲುಕೌಂಟ್‌ದ ಗ್ರಮೌ, ದು ಫ್ಲಾರಿಯಾನ್‌, ದಿಎಿನಿ, ' 
ಹಿನಿಯೆ, ಮ್ಯುಸೆ, ಬೆರಾಂಜಿ, ಸೆಂತ್‌ ಬಾವ್‌, ಬ್ರೀಜು ದ್ಯುಪಾ, ದಲಪಾರ್ಡ್‌, ವಿಕ್ಟರ್‌ ' 
ಹ್ಯೂಗೊ, ಲೆಮಾರ್ಬಿನ್‌, ಬೊಡಲೇರ್‌, ಲುಕೌಂಟ್‌ ದಿ ಲಿಲ್‌, ದಿ ಜಾಹ್ಹೆ ವೆಲ್‌ಮಹ್‌. ' 

ಮೊದಲನೆಯ ಮುದ್ರಣದ ಪ್ರತಿಗಳು ಬಹಳ ಬೇಗ ಮಾರಾಟವಾಗಿ ತೋರು : 
ಎರಡನೆಯ ಮುದ್ರಣದ ಸಿದ್ಧತೆಯಲ್ಲಿ ತೊಡಗಿದಳು. ಆದರೆ ಆ ಮುದ್ರಣ ಪ್ರಕಟ ' 
ವಾಗುವವರೆಗೂ ಅವಳು ಬದುಕಿ ಉಳಿಯಲಿಲ್ಲ ಮೊದಲನೆಯ ಮುದ್ರಣಕ್ಕೆ ' 
೫೬. ಮಸಕು ನೀಲಿ ಬಣ್ಣದ ಕಾಗದದ ಮೇಲೆ ಚಿನ್ನದ ಬಣ್ಣದ ಅಕ್ಷರಗಳು 1876 ರಲ್ಲಿ | 
* ೬ --* ಎಗ್ತಾಮಿನರ್‌' ಪತ್ರಿಕೆಯ ಕಚೇರಿಯಲ್ಲಿ ಅದನ್ನು ನೋಡಿದ ಗಾಸನಿಗೆ ಅದು ಅತ್ಯಂತ ' 
೫ 'ಅನಾಕರ್ಷಕವಾದ ಕಿತ್ತಳೆ ಬಣ್ಣದ ಕವನದ ಪುಸ್ತ ಕವಾಗಿ ಏಕೆ ಕಂಡಿತೆಂದರೆ ಅದಕ್ಕಿ ದದ್ದು ತ್ತ 
೫: ಬರಿಯ ಕಾಗದದ ರಟ್ಟು. ಹೀಗೆಂದು ತೋರು ಮೇರಿಗೆ ಬರೆದ ಒಂದು ಕಾಗದದಲ್ಲಿ ' 


00 


ತಿಳಿಸಿದ್ದಾಳೆ. ತೆಳುವಾಗಿ ಹೆಚ್ಚು ಬೆಲೆಯಿಲ್ಲದ ಪ್ರತಿಗಳನ್ನು ಯೂರೋಪಿಗೆ ಏಕೆ 
ಕಳುಹಿಸಲಾಯಿತೆಂದರೆ ಅವನ್ನು ಅಂಚೆಯ ಮೂಲಕ ರವಾನಿಸುವುದು ಸುಲಭವಾಗಿತ್ತು. 
ಅಷ್ಟೇನೂ ಗಮನ ಸೆಳೆಯದ ಇಂತಹ ಸಣ್ಣದೊಂದು ಪುಸ್ತಕಕ್ಕೆ ಅಂತಹ ಗಮನಾರ್ಹ 
ಸ್ವಾ ಗತ ದೊರೆಯಿತೆಂದರೆ ಆಶ್ಚ ರ್ಯವಾಗುತ್ತ ದೆ. ಇದಕ್ಕೆ ಆ 'ಸಂಪುಟದಲ್ಲಿದ್ದ ಕವನಗಳ 
ಶ್ರೇಷ್ಠತೆಯೇ ಕಾರಣ. ಈ ಕವನ ಸಂಕಲನವನ್ನು "ವಿಮರ್ಶಿಸಿದ ಪ್ರಖ್ಯಾತರಲ್ಲಿ 
ಪ್ರಮುಖರು ಫ್ರಾನ್ಸಿನ ಆಂಡ್ರೆಧೀಯುರಿಯೆಟ್‌ ಹಾಗೂ ಇಂಗ್ಲೆಂಡಿನ ಎಡ್‌ಮಂಡ್‌ಗಾಸ್‌- 

ಮೊದಲ ಮುದ್ರಣವನ್ನು ಪ್ರಕಟಿಸಿದ ಪ್ರಕಾಶಕರೇ ಎರಡನೆಯ ಮುದ್ರಣವನ್ನೂ 
ಪ್ರಕಟಮಾಡಿದರು. ಇವರು ಭವಾನಿ ಪುರದ ಸಾಪ್ತಾಹಿಕ ಸಂವಾದದ ಮುದ್ರಕರು. 
1878 ರಲ್ಲಿ ಪ್ರಕಟವಾದ ಈ ಮುದ್ರಣಕ್ಕೆ ತೋರುವಿನ ದುಃಖತಪ್ತ ತಂದೆ ಒಂದು 
ಮುನ್ನುಡಿ ಬರೆದಿದ್ದಾರೆ. ಇದನ್ನು ಆತ ತನ್ನ ಬಾಗ್‌ಮರಿ ತೋಟದ ಮನೆಯಲ್ಲಿ 
1877 ರ ಅಕ್ಟೋಬರ್‌ನಲ್ಲಿ ಬರೆದು ಮುಗಿಸಿದರು. 

ಈ ಮುನ್ನಡಿಯಲ್ಲಾತ ಎಷ್ಟೇ ಉತ್ತಮವಾದ ಔಷಧೋಪಚಾರಗಳಾದರೂ 
ತಾನು ತೋರುವನ್ನು ಉಳಿಸಿಕೊಳ್ಳ ಲಾಗಲಿಲ್ಲ ಲ್ಲವಲ್ಲ ಎಂದು ಮರುಗಿದ್ದಾನೆ. ಎರಡನೆಯ 
ಮುದ್ರಣದಲ್ಲಿ ಸುಮಾರು ಮೂಷಕ. ಹೊಸ ಭಾಷಾಂತರಗಳಿದ್ದು. ಒಟ್ಟು ಸಂಖ್ಯೆ 
ಸುಮಾರು 200. ಈ ಕೃತಿಯ ಮೂರನೆಯ ಮುದ್ರಣವನ್ನು 1850 ರಲ್ಲಿ 
ಲಂಡನ್ನಿನ ಕೇಗನ್‌ ಪಾಲ್‌ ಪ್ರಕಾಶಕರು ಪ್ರಕಟಿಸಿದರು. ಅಲ್ಲದೆ ಇಂಡಿಯನ್‌ 
2 ಮ್ಯಾಗಜೈನ್‌ ಮತ್ತು ರೆವ್ಯೂ ಎಂಬ ಸಂಕಲನದಲ್ಲಿ ಎರಡು ಭಾಷಾಂತರಗಳನ್ನು 
ಸೇರಿಸಲಾಯಿತು. ಆತ " ತೋರುದತ್ತಳ ಕಾವ್ಯ' ಎಂಬ ಲೇಖನವನ್ನೂ ಬರದ. 
“ ಗೊಂಚಲು” ಮೊದಲು ಪ್ರಕಟವಾದಾಗ ತೋರು ಕಾತುರದಿಂದ ವಿಮರ್ಶೆಗಳನ್ನು 
ಎದುರು ನೋಡುತ್ತಿದ್ದಳು. ಪ್ರಕಟವಾದ ವಿಮರ್ಶೆಗಳಲ್ಲಿ ಮೊದಲನೆಯದು 1876 ಮೇ 
ತಿಂಗಳಲ್ಲಿ ಬೆಂಗಾಲ್‌ ಮ್ಯಾಗಜೈನಿನಲ್ಲಿ ಪ್ರಕಟವಾದ ಎಮರ್ಶೆ. " ಹೆಚ್ಚಾಗಿ ಆಧುನಿಕ 
ಫ್ರೆಂಚ್‌ಕವಿಗಳ ಕವನಗಳ ಭಾಷಾಂತರಗಳಾಗಿ "ಟಿ. ಡಿ' ಎಂಬ ಅಂಕಿತದಲ್ಲಿ ಈ 
ಪತ್ರಿಕೆಯಲ್ಲಿ ಈಗ ಎರಡು ವರುಷಗಳಿಂದಲೂ ಪ್ರತಿ ತಿಂಗಳೂ ಪ್ರಕಟವಾದ ಈ 
ಸುಂದರ ಕವನಗಳನ್ನು ಬೆಂಗಾಲ್‌ ಮ್ಯಾಗಜೈನಿನ ಓದುಗರು ತುಂಬ ಸಂತೋಷದಿಂದ 
ಓದಿರಬೇಕು. ಈ ಕವನಗಳೊಂದಿಗೆ ಇನ್ನಿಷ್ಟು ಕವನಗಳನ್ನು ಕೂಡಿಸಿ ಇದೀಗ ತಾನೆ 
ಸುಮಾರು 234 ಪುಟಗಳ ಒಂದು ಕಾವ್ಯ ಸಂಪುಟ ೫. ಅಗ ಬೆಂಗಾಲ್‌ 
ಮ್ಯಾಗಜೈನಿನ ಟಿ. ಡಿ ಈ ಕಾವ್ಯ ಸಂಕಲನದ ಕತ್ರ ೯ ತೋರುದತ್‌ ಫ್ಯಾಮಿಲಿ ಆಲ್ಬಂನ 
ಸಂಪಾದಕರಾದ ಬಾಬು ಗೋವಿಂದಚಂದ್ರ ದತ್ತರ ಪ್ರತಿಭಾವಂತ ಪ ಪುತ್ರಿ. ಬಹುಶಃ ಬಂಗಾಳ 
ದಲ್ಲೇ ಅತ್ಯಂತ ಪ್ರತಿಭಾನ್ವಿತ ಕುಟುಂಬಕ್ಕೆ ಸೇರಿದವಳು ಈಕೆ. ಕಲ್ಕತ್ತದ ರಾಂಬಾಗಾನಿನ 
ದತ್ತ ಮನೆತನದವರಲ್ಲಿ ಬಹುತೇಕ ಮಂದಿ ತಮ್ಮ ಪ್ರತಿಭೆಯಿಂದ ಬೆಳಗಿದ್ದಾರೆ. 
ಈ ಕುಟುಂಬದ ಹಿರಿಯ ಬಾಬು ರಾಸಮಯ ದತ್ತ ಅತ್ಯಂತ ಪ್ರತಿಭಾಶಾಲಿ. ತಿ ತೀರ ಸಣ್ಣ 
ರೀತಿಯಲ್ಲಿ ಜೀವನವನ್ನಾರಂಭಿಸಿ ಬೇಡಿಕೆಗಳ ನ್ಯಾ ಯಾಲಯದ ಕಮಿಷಿನರ್‌ ಸ್ಥಾನಕ್ಕೆ 
ಏರಿದ. ಇನ್ನೂ ಯುವಕನಾಗಿದ್ದಾಗಲೇ ಆತ ತನ ಇಬ್ಬರು ಗಂಡು ಮಕ್ಕಳು ಹೀರಿ 
ಕೊಂಡರು. ಮೂವರು ಜನ ಗಂಡು ಮಕ್ಕಳು ಈಗ ಇದ್ದಾ ರೆ, ಅವರೇ ಗೋವಿಂದ, 


01 


ಬಂಗಾಳಿ ಮಹಿಳೆ ನಿಜವಾಗಿಯೂ ಮೆಚ್ಚುವಂತಹ ಕಾವ್ಯ ಶೈಲಿಯಲ್ಲಿ ಫ್ರಾನ್ಸಿನ 4 
ಎ ಮಹಾಕವಿಗಳ ಕವನಗಳ ಭಾಷಾಂತರವನ್ನು ಕೊಟ್ಟಿದ್ದಾಳೆ ಎಂದಿತು. ಭಾರತೀಯ ' 


ಸ್ಯ ತ ಹೊಗಳಿದವು. ಸ್ವಲ್ಪ ಕಾಲವಾದಮೇಲೆ `ಎಕ್ಣಾಮಿನರ್‌ ' ಪತ್ರಿಕೆ ಎಡ್‌ಮಂಡ್‌ ಗಾಸ್‌ | 


7 ಗಾಸಾಗೆ ಆಶ್ಚರ್ಯವಾಗಿತ್ತು. ಈ ಅಸಾಧಾರಣ ಕೆಲಸವನ್ನು ಆಕೆ ಯಶಸ್ವಿಯಾಗಿ ' 


(1... ನೊಡನೆ ಪತ್ರವ್ಯವಹಾರವನ್ನೂ ಮಾಡಲಿಲ್ಲ. ಇಪ್ಪತ್ತು ವರುಷಗಳಾದ ಮೇಲೆ ' 
[ ಬ ಕೈ ಸರೋಜಿನಿ ನಾಯುಡು ಅವರನ್ನು ಭೇಟಿಯಾದಳು. ಗಾಸನ ೫60. ಸಹಾಯ .: 


ಹರ, ಗಿರೀಶ. ಕುಮಾರಿ ತೋರುದತ್ತಳ ಹಿರಿಯಕ್ಕ ಕುಮಾರಿ ಅರುದತ್ತ ಈಗೆರಡು . A 
ವರುಷಗಳ ಹಿಂದೆ ತೀರಿಕೊಂಡಳು. ಆಕೆಯೂ ತೋರುದತ್ತ ಳಂತೆಯೇ ಪ್ರತಿಭಾನ್ವಿತೆ. 3 
ಕೆಲವುಸಲ ತನ್ನ ಕಾವ್ಯ ಪ್ರತಿಭೆಯ ಕುಸುಮಗಳನ್ನು ಪ್ರಕಟನೆಗಾಗಿ " ಎ. ಡಿ.” ಎಂಬ ತ್ತ 
ಅಂಕಿತದಲ್ಲಿ ನಮ್ಮ ಲಿಗೆ: ಕಳುಹಿಸುವ ಕೃಪೆದೋರಿದ್ದಳು. ಕುಮಾರಿ ದತ್‌ ಕ್ರೈಸ್ತಳು.' ತ್ತ 

ಉಳಿದ ವಿಮರ್ಶೆಗಳೂ ಬೇಗ ಬಂದವು. " "ಇಂಗ್ಲಿ ಷ್‌ಮನ್‌ ' ಕಾವ್ಯರಚನೆಯಲ್ಲಿದ್ದ. 
ಕೆಲವೊಂದು ತಪ್ಪುಗಳನ್ನು ತೋರಿಸಿದರೂ ಒಟಿ ನಲ್ಲಿ ಮೆಚ್ಚುಗೆಯ ಮಾತಾಡಿತ್ತು. 3 
ಕೃತಿಯ ಕೊನೆಯ ಪದ್ಯ ಸುನೀತ ಯಾವ ರೀತಿಯ ಕುಂದೂ ಇಲ್ಲದ ಕವನ ಎಂದು 
ಹೊಗಳಿತ್ತು. ಮದರಾಸ್‌ ಸ್ಟ್ಯಾಂಡರ್ಡ್‌ ತೋರುವನ್ನು ಪುರುಷನೆಂದು ಭಾವಿಸಿತ್ತು. * 
ತೋರುವಿಗೆ ನಗು ಬಂದಿತ್ತು “ಜೊತೆಗೆ ಹೆಮ್ಮೆ ಯೂ ಆಗಿತ್ತು. ತೋರುವಿಗೆ ' 
ಅಸಾಧಾರಣ ಪ್ರತಿಭೆಯಿದೆಯೆಂದೂ ಮುಂದೆ ಇನ್ನೂ ಶ್ರೇಷ್ಠಮಟ್ಟದ ಕವನಗಳನ್ನು 3 
'ಫಚಿಸುವ ಸಾಮರ್ಥ್ಯವಿದೆಯೆಂದೂ ಹೇಳಿತ್ತು. ಫ್ರೆಂಡ್‌ ಆಫ್‌ ಇಂಡಿಯಾ “ಪ 2 


ಗೊಂದಲ “ಈ ಕೃತಿ ದೇಶೀಯಳೊಬ್ಬಳೆ ಕೃತಿ ಎಂದು ನಂಬುವುದೇ ಕಷ್ಟ. ಕಾವ್ಯ 
ಸೊಗಸಾಗಿದೆ. ಅಲ್ಲದೆ ಇಂಗ್ಲಿಷ್‌, ಫ್ರೆಂಚ್‌ ಇವೆರಡರಲ್ಲೂ ಕೃತಿಕಾರಳಾಗಿರುವ ' 
ಪಾಂಡಿತ್ಯಕ್ಕೆ ನಿದರ್ಶನವಾಗಿದೆ.” ಭಾರತದ ಅನೇಕ ಪತ್ರಿಕೆಗಳು ಕಾವ್ಶ ಸಂಕಲನವನ್ನು ' 


ಬರೆದ ಎರಡು ಕಲಮಿನ ವಿಮರ್ಶೆಯನ್ನು ಪ್ರಕಟಿಸಿತು. ಒಬ್ಬ ಭಾರತೀಯಳು ಈ ' 
ಕವನಗಳನ್ನು ಮೂಲದ ಛಂಡ್ಟಾ ವಾಗಿ ಭಾಷಾಂತರಿಸಿರುವುದನ್ನು ಕಂಡು ' 


ಮಾಡಿದ್ದಳು. “ತೋರು ಮೂಲಕ್ಕೆ ಸ್ವಲ್ಪವೂ ಕುಂದು ಬಾರದ ರೀತಿಯಲ್ಲಿ ಭಾಷಾಂತರಿ ? 
ಸುವ ಅಸಾಧಾರಣ ಪ್ರತಿಭೆಯನ್ನು ಹೊಂದಿದ್ದಳು. ಆಂಗ್ಲ ಅನುವಾದಕರು ಅನೇಕಸಲ ' 
ಮೂಲದ ಸೊಗಸನ್ನು ಇರುವಂತೆಯೇ ಅನುವಾದಿಸುವುದಿಲ್ಲ. ಏಕೆಂದರೆ ಅದು ಕ್ಲಿಷ್ಟ. ' 
ಅದಕ್ಕಾಗಿ ಅದನ್ನು ನಯಮಾಡಿಬಿಡುತ್ತಾರೆ. ಆದರೆ ತೋರು ಕೆಲವೊಮ್ಮೆ ಕಾವ್ಯ ' 
ಗುಣ ಕಡಿಮೆಯಾಗುವುದೆಂದು ತಿಳಿದರೂ ಮೂಲಕ್ಕೆ ಸ್ವಲ್ಪವೂ ಕುಂದಿಲ್ಲದಂತೆ ಅನು ' 
ವಾದಿಸುತ್ತಿದಳು. ತೋರುವಿಗೆ ಈ ವಿಮರ್ಶೆ ತುಂಬ ತಿಡಿಸಿತು. " ವಿಮರ್ಶೆ ವಿನಯ } 
ದಿಂದ ಕೂಡಿದೆ. ಯಥಾರ್ಥವಾಗಿದೆ. ಸ್ವಲ್ಪ ತಮಾಷೆಯಾಗಿಯೂ ಇದೆ. "ಗೊಂಚಲ' ' 
ಬಗ್ಗೆ ಬಂದಿರುವ ವಿಮರ್ಶೆಗಳಲ್ಲಿ ಇದು ಅತ್ಯು ತ್ತಮ ವಿಮರ್ಶೆ. ವಿಮರ್ಶಕರು ಯಾರೇ ' 
ಆಗಲಿ ಅವರಿಗೆ ನಾನು ಕ್ಷ ೈತಜ್ಞಳು. 

ಆದರೆ ಪಾಪ ತೋರುವಿಗೆ ಎಡ್‌ಮಂಡ್‌ ಗಾಸನ ಪರಿಚಯವಾಗಲೇ ಇಲ್ಲ. ಆತ 


ವಿಮರ್ಶಕ ಇ. ಎಚ್‌. ಥಾಮಸ್‌ ಬರೆದೊಂದು ಸ್ವಾರಸ್ಕಪೂರ್ಣವಾದ ವಿಮರ್ಶೆ 
ಲಂಡನ್‌ ಕ್ವಾರ್ಬಧ್ಲಿ ರೆವ್ಯೂ'ನಲ್ಲಿ ಪ್ರಕಟವಾಯಿತು. ಇದನ್ನು "ಜೀವನ ಹಾಗೂ 
ಪತ್ರಗಳು ' ಕೃತಿಯ ಕಡೆಯಲ್ಲಿ ಪೂರ್ಣವಾಗಿ ಉದ್ದರಿಸಲಾಗಿದೆ. ಟಿಪ್ಪಣಿಗಳು 
ವಿಶಾಲವಾದ ಫ್ರೆಂಚ್‌ ಸಾಹಿತ್ಯದಲ್ಲಿ ತೋರುವಿಗಿದ್ರ ಪಾಂಡಿತ್ಯವನ್ನು ತೋರಿಸುತ್ತವೆ" 
ಕ ಅಲ್ಲದೆ ಕವನಗಳಂತೂ ಅತ್ಯಂತ ಶ್ಲಾ ಘ್ಯವಾಗಿವೆ. ತೋರು ಮಾಡಿರುವ ಕೆಲಸ 
ಸೊಗಸಾಗಿದೆ. ಅಪಾರವೂ ಆಗಿದೆ. ಡಾ॥ ಬ್ರಜೇಂದ್ರನಾಥ್‌ ಈ ವಿಮರ್ಶಕರೊಡನೆ 
೫" ಮಾತಾಡುತ್ತ ತನಗೂ ಆ ಟಿಪ್ಪಣಿಗಳು ತುಂಬ ಹಿಡಿಸಿದವೆಂದೂ ಕವನಗಳನ್ನಲ್ಲದೆ 


೫" ಹೋದರೂ ಬರಿಯ ಟಿಪ್ಪಣಿಗಳನ್ನು ಮಾತ್ರವೇ ಮತ್ತೆ ಪ್ರಕಟಿಸಬೇಕೆಂದೂ ಹೇಳಿದನು. 


“ಇಷ್ಟು ಸಣ್ಣ ವಯಸ್ಸಿನ ಭಾರತೀಯ ಹುಡುಗಿಗೆ ಫ್ರೆಂಚ್‌ ಸಾಹಿತ್ಯದ ಬಗ್ಗೆ ಇಷ್ಟು 
ಹ ಅಪಾರ ಜ್ಞಾನವಿದೆಯೆಂದು ನಂಬುವುದೇ ಕಷ್ಟ.  ಟಿಪ್ಪಣಿಗಳಲ್ಲಿ ತೋರು ಅತ್ಯಂತ 
' ಧೈರ್ಯಶಾಲಿಯಾಗಿ ವಿಮರ್ಶೆಮಾಡುವಾಗಲೂ ಎಲ್ಲಿಯೂ ಹುಡುಗಾಟಿಕೆಯಾಗುವು 
ದಿಲ್ಲ ಅಲ್ಲದೆ ಫ್ರೆಂಚ್‌ ಮಹಾಕವಿಗಳನ್ನು ವಿಮರ್ಶಿಸುವಾಗ ತನ್ನ ಸರಿಸಮನಾದವರನ್ನು 
ಇತ್ತ ಕುರಿತು ಬರೆಯುವಂತೆ ಬರೆದಿದ್ದಾಳೆ. ಇವನ್ನು ಓದುವಾಗ ಯಾವುದನ್ನು ಹೆಚ್ಚು 
ye ಮೆಚ್ಚಬೇಕೆಂದೇ ತಿಳಿಯುವುದಿಲ್ಲ. ಅವಳ ಅಪಾರ ಪಾಂಡಿತ್ಯವನ್ನೇ ಅಥವಾ ಸ್ವತಂತ್ರ 
ಬ ಪೌರುಷಮಯ ವಿಮರ್ಶೆಯನ್ನೇ? ಈ ಭಾರತೀಯ ಹೆಣ್ಣು ಮಕ್ಕಳು ತಮಗೇ 
ತಿಳಿದಿರುವಂತೆ ಈ ಟಿಪ್ಪಣಿಗಳಲ್ಲಿ ತಮ್ಮ ಮನಸ್ಸನ್ನು ಬಿಚ್ಚಿ, ತೋರಿಸಿದ್ದಾಳೆ. ಈ 
' ಅರಿವು ಈ ಶಕ್ತಿ ನಾವು ಅವಳನ್ನು ಗೌರವಿಸುವಂತೆ ಮಾಡಿವೆ. ಅರು " ಗೊಂಚಲ 'ಲ್ಲಿನ 
ಕೆಲವು ಅತ್ಯುತ್ತಮ ಕವನಗಳನ್ನು ಬರೆದಳೆಂದು ಆತನ ಅಭಿಪ್ರಾಯ. 

ೇ “ಟಿಪ್ಪಣಿ' ಗಳು ಸ್ವಾರಸ್ಯವಾಗಿವೆ. ಅಷ್ಟೇ ಆಶ್ಚರ್ಯವನ್ನೂ ಉಂಟುಮಾಡಂ 
ತ್ತವೆ. ಕೆಲವೊಮ್ಮೆ ಈ ಬರಹಗಾರಳ ಅಜ್ಞಾನ ಎಷ್ಟು ಮುಗ್ದ ತೆಯಿಂದ ಕೂಡಿದೆ 
ಎನಿಸುತ್ತದೆ. ಇನ್ನೂ ಕೆಲವೆಡೆ ಆಕೆಯ ಜ್ಞಾನ ಎಷ್ಟು ಅಪಾರ ಎಂದು ಅಚ್ಚರಿಯಾಗು 
ತ್ತದೆ. ಒಟ್ಟಿನಲ್ಲಿ ಪುಸ್ತಕದಲ್ಲಿ ವ್ಯಕ್ತವಾಗಿರುವ ಸಿದ್ದಿ ಅದ್ಭುತವಾಗಿದೆ. ತೋರು 
ಹೆಚ್ಚಾಗಿ ಆಧುನಿಕ ಕವಿಗಳನ್ನೇ ಭಾಷಾಂತರಿಸಿದ್ದಳು. ಪ್ರಾಚೀನ ಕವಿಗಳು ಅಷ್ಟಾಗಿ ಅವಳ 
ಗಮನ ಸೆಳೆದಿರಲಿಲ್ಲ. ತೋರುವಿನ ಬಗ್ಗೆ ಹೇಳುವುದಾದರೆ ಅವರನ್ನು ಅವಳು ಗಮ 
' ನಕ್ಕೇ ತಂದುಕೊಂಡಿರಲಿಲ್ಲ. ಅವಳ ಪಾಲಿಗೆ ಅವರು ಇಲ್ಲದಂತೆಯೇ ಸರಿ ಎಂದಿದ್ದಾನೆ 
ಗಾಸ್‌. ಅವಳ ಪ್ರಕಾರ ದ್ಯುಬಾರ್‌ಟಿ ಆದಮೇಲೆ ಪ್ರಮುಖವಾಗಿ ಗೋಚರಿಸುವುದು 
. ಆಂಡ್ರೆಷಿನಿಯೆ. ಕೆಲವೊಮ್ಮೆ ಆಕೆ ಸೇಂಟ್ಸ್‌ ಬರಿಗಾಗಲಿ ಲುಡ್ಕು ಅಸೆಲಿನೊಗಾಗಲಿ 
.. ಅಗೌರವತರದಂತಹ ಸಂಶೋಧನಾ ಸಾಮರ್ಥ್ಯ ತೋರುತ್ತಿದ್ದಳು. ನೆಪೊಲ್‌ ಲೊ 
' ಪಿರಿರೆನೆಯನ ಮೇಲೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತ ಬೊದಲೆಯರನಲ್ಲಿನ 
. ಕೃತಿ ಚೌರ್ಯವನ್ನು ಕಾಣುತ್ತಿದ್ದಳು. ಆದರೆ ಅವಳು ಅಲೆಗ್ಹಾಂಡರ್‌ ಸ್ಮಿತ್‌ ಬದುಕಿ 
ದ್ದಾನೆಂದು ತಿಳಿದಿದ್ದಳು. ಅಲ್ಲದೆ ಸೇಂಟ್‌ ಬಾವನ ಕೆಲಸ ಕಾರ್ಯಗಳ ಬಗ್ಗೆ ಅಸ್ಪಷ್ಟ 


ವಾಗಿದ್ದಳು. 
ಗೊಂಚಲಲ್ಲಿನ ಮೊದಲ ಕವನ ಲು ಕೌಂಟನದು. ಈತನ ಬಗ್ಗೆ ತೋರು 


ಬೆಂಗಾಲ್‌ ಮ್ಯಾಗಜೈನಿನಲ್ಲಿ ಒಂದು ಲೇಖನವನ್ನೂ ಬರೆದಿದ್ದಳು. ಈ ಕವಿಯಂತೆ ಈ 


63 


ಇ ತೆ ಸ & 


ವಾಗಿದ್ದು ಕ ಗ್‌ಟನ್‌ ಇತನ ನೆನಪು ತರುತ್ತದೆ. ಅಲೆಗ್ಹಾ ಡರ್‌ ಡೂ ಮಾ 
ಈತನ ಆತಿ ಮಯ ಗೆಳೆಯ. ಡ್ಕೂ ಮಾ ನೋಡಿಯರನ ಜೀವನ ಹಾಗೂ ಕ್ಸ ತಿಗಳ ಬಗ್ಗೆ. 


ತೋರುವೂ ಸಚ್ಚಿದಾನಂದವನ್ನು ಅರಿಯಬೇಕೆಂಬ, ಅನಂತವನ್ನು ತಿಳಿಯಬೇಕೆಂಬ 
ಹಂಬಲವನ್ನು ಹೊಂದಿದ್ದಳು. ಇಬ್ಬರಲ್ಲೂ ಸಾವಿನ ಬಗ್ಗೆ ಅದೇ ಸಂತಸ, ಸಮರ್ಪಣ . 4 
ಭಾವ. ಸೂರ್ಯದೇವನನ್ನು ಕುರಿತು ಆ ಫ್ರೆಂಚ್‌ ಕವಿ ಹೀಗೆ ಹಾಡಿದ: 


*ಕೆನ್ನೀರಕಲೆಯಂತೆ ನಿನ್ನ ಕೀರ್ತಿ ಪರಿಶುದ್ಧ ವಾಗಿರಲಿ 
ನಿನಗಾದ ವ್ರಣದಿಂದ ಹೊರಬರಲಿ ನಿನ್ನ ವಸಾನ ಸಂತಸವ ಕೊಡಲಿ 
ನೀನೆದ್ದೆ ಏಳುತ್ತಿ ನಿನ್ನಾ ಸ ನಿತ್ಯ ಸತ್ಯ ವಾಗಿರಲಿ. 


ತೋರು ತನ್ನನ್ನು ತಾನು ಸಾವಿಗೆ ಸಮರ್ಪಿಸಿಕೊಳ್ಳಲು ಕಾರಣ ಪುನರ್ಜನ್ಮದಲ್ಲಿ. | 
ಅವಳಿಗಿದ್ದ ನಂಬಿಕೆ. ವಿಕ್ಟೋರಿಯ ಮಹಾರಾಣಿಯ 'ಕಾಲದಲ್ಲಿದ ಅನೇಕರಿಗೆ ಈ 
ನಂಬಿಕೆಯಿತ್ತು. ಷಾರ್‌ಲೆಟ್‌ ಬ್ರಾಂಟೆ ದೇವರ ಆಣತಿಗೆ ನಮ್ಮನ್ನು ನಾವು ಸಮರ್ಪಿಸಿ 
ಕೊಳ್ಳಬೇಕೆನ್ನುವ ಮಾತನ್ನು ಮತ್ತೆ ಮತ್ತೆ ಹೇಳಿದ್ದಾಳೆ. ಬಾಳಿನಲ್ಲೂ ಸಾಹಿತ್ಯದಲ್ಲೂ 
ಮೇಲಿಂದ ಮೇಲೆ ಒದಗುತ್ತಿದ ದುರಂತ ಘಟನೆಗಳ ಜೊತೆಗೇ ಒಂದು ರೀತಿಯ ಚುಕು: 
ವಾದ ಸಮರ್ಪಣ ಭಾವವೂ. ಆ ಕಾಲದಲ್ಲಿ ಸ್ಪಷ್ಟವಾಗಿ ಮೂಡಿತ್ತು. 

ಕೌಂಟ್‌ನನ್ನು ಭಾಷಾಂತರಿಸಿದಾಗಿ ಆತ ಆಧ ಫ್ರೆಂಚ್‌ ಕವಿಗಳಲ್ಲಿ ಅತ್ಯುತ್ತಮ | 
ಕವಿ ಎನಿಸಿತು. ಈತ ಇಟಾಲಿಯನ್‌ ಭಾಷೆಯಲ್ಲೂ ಅನೇಕ ಕವನಗಳನ್ನು ಬರೆದಿದ್ದ. ' 
ತೋರು ಕಾಲವಾದಮೇಲೆ ಆಕೆಯ ಹಸ್ತಪ್ರತಿಗಳ ನಡುವೆ ಈ ಕವಿಯ ಬಾ; 
ಉತ್ತಮ ಅಷ್ಟ ಷಟ್ಟದಿಗಳೂ ಅಪ್ರಕಟಿತ ಭಾಷಾಂತರಗಳೂ ಸಿಕ್ಕಿದುವು. ತ 

ವಿಕ್ಟರ್‌ ಹ್ಯೂಗೊ ತೋರುವಿನ ಅಚ್ಚುಮೆಚ್ಚಿನ ಕವಿ. ಈತನನ್ನು ಜೀವಂತ . 
ಕವಿಗಳಲ್ಲಿ ಅತ್ಯಂತ 'ಶ್ರೇಷ್ಠನೆಂದು ತೋರು ಪರಿಗಣಿಸಿದ್ದಳು. ಮೇರಿಗೆ ಬರೆದೊಂದು ' 
ಪತ್ರದಲ್ಲಿ ತೋರು ಹೀಗೆ ಹೇಳಿದ್ದಾಳೆ: ಕೆಲವೊಮ್ಮೆ ವಿಕ್ಟರ್‌ ಹ್ಯೊಗೊನನ್ನು ' 
ಶಬ್ದಕೋಶವಿಲ್ಲದೆ ಅರ್ಥಮಾಡಿಕೊಳ್ಳುವುದು ಕಷ್ಟ. ಆತ ಉಪಯೋಗಿಸಿರುವ ಎಲ್ಲ 
ತಾಂತ್ರಿಕ ಪದಗಳೂ ಅರ್ಥವಾಗುವುದು ಕಷ್ಟ. ಆದರೆ ಆತನ ಫ್ರೆಂಚ್‌ ಎಷ್ಟು ಸೊಗ ' 
ಸಾಗಿದೆ ! 

ಸೌಲರಿಯನ್ನು ಕುರಿತ ಟಿಪ್ಪಣಿಗಳಲ್ಲಿ ತೋರು ಈತ ಬಹಳ ಜಾಗರೂಕತೆಯಿಂದ ' 
ಟಿಪ್ಪಣಿಗಳನ್ನು ವಿಸ್ತರಿಸುವುದರಲ್ಲಿ ನಿಪುಣ ಎಂದಿದ್ದಾಳೆ. ಪ್ರತಿಯೊಂದೂ ಒಂದು 
ಉತ್ತಮ ಜಾನಪದ ದೃಶ್ಯ. ಇಲ್ಲವೆ ಸೊಗಸಾದ ನಾಟಕ. ಸಾಲರಿಯನ್ನು " ಫ್ರಾನ್ಸಿ ' 
ಪೆಟ್ರಾರ್ಕ್‌” ಎಂದು ಕರೆದದ್ದು ಯೋಗ್ಯವಾಗಿಯೇ ಇದೆ.' 

ಟಿಪ್ಪಣಿಗಳಲ್ಲಿ ೭ ಭಾಷಾಂತರ ಕವನಗಳ ಮೂಲ ಕವಿಗಳ ಬಗ್ಗೆ ಪುಟ್ಟ ಪುಟ್ಟ ಅತಿ ಖಯ 
ವಿವರಗಳಿವೆ. ಬೆರಾಂಜಿಯ ವೊಕೇಷನ್‌ (ಪ್ರೇರಣೆ) ಥ್ಯಾಕರೆಗೆ ಅಚ್ಚು ಮೆಚ್ಚಿನ 
ಪುಸ್ತಕ ಎಂಬುದು ಈಣೆಗೆ ಹೇಗೆ ತಿಳಿಯಿತೊ ಆಶ್ಚರ್ಯ. ಚಾರ್ಲ್ಸ್‌ ನೋಡಿಯರನ . 
ಗದ್ಯ ಅವನ ಪದ್ಯಕ್ಕಿಂತ ಹೆಚ್ಚು ಸತ್ವಶಾಲಿಯಾಗಿತ್ತು. “ಆತನ 'ತಿಗಳು ಸ್ವಾರಸ್ಯ. 


ವಿಸ್ತಾ ರವಾಗಿ ಬರೆದಿದ್ದ. ನೋಡಿಯರ್‌ ಇಂಗ್ಲೆಂಡಿನಲ್ಲೂ ಸಾ ಟ್‌ಲೆಂಡಿನಲ್ಲೂ ಪ ಪ್ರವಾಸ | 
64 


' ಮಾಡಿದ ಅನಂತರ ಬರೆದು ಸರ್‌ ವಾಲ್ಟರ್‌ ಸ್ಕಾಟನಿಗೆ ಅರ್ಪಿಸಿದ ಕೆಲವು ಕವನಗಳು 
'ಬ್ಲ್ಯಾಕ್‌ವುಡ್‌ ಮ್ಯಾಗಜೈನಿನ ಮೊದಲ ಸಂಚಿಕೆಗಳಲ್ಲಿವೆ. 

ಆಂಡ್ರೆ ಲುಮೇಯ ಹೆಚ್ಚು ಬರೆಯಲಿಲ್ಲ. ಆದರೆ ಆತ ಬರೆದದ್ದು ಮೆಚ್ಚು 
3 ವಂತಿತ್ತು. ಪೈರ್‌ದ್ಕುಪಾ " ಬಡವರ ಸುಖ ದುಃಖಗಳ ಕವಿ'. ನಿಕೋಲಸ್‌ ಮಾರ್ಟಿನ್‌ 
'ಜರ್ಮನಿಯ ಉಜ್ವಲ ಕಾವ್ಯ ಪರಂಪರೆಯನ್ನು ಮೈಗೂಡಿಸಿಕೊಂಡಿದ್ದ. ಆತ ಬಾನ್‌ 
| ನಗರದಲ್ಲಿ ಹುಟ್ಟಿದ. ತಾಯಿ ಜರ್ಮನ್‌ ಮಹಿಳೆ. ಕಾರ್ಲ್‌ ಸಿಮ್‌ರಾಕನ ಸಹೋದರಿ. 
ಕಾರ್ಡ್‌ 'ಸಿಮ್‌ರಾಕ್‌ ವಿಶ್ವದ ಮೂರು ಮಹಾಕಾವ್ಯಗಳಲ್ಲೊ ೦ದು ಎಂದು ಯಾವ 
ಕೃತಿಯನ್ನು ಪರಿಗಣಿಸಿದ್ದನೊ ಆ ನಿಬೆರೆಂಜನ್‌ ಕೃತಿಯ ಅನುವಾದಕ. ವಿಶ್ವದ ಮಹಾ 


ಕಾವ್ಯಗಳಲ್ಲಿ ಉಳಿದವೆರಡು ರಾಮಾಯಣ ಮಹಾಭಾರತಗಳೆಂದು ತೋರು ಹೆಮ್ಮೆ 


' ಯಿಂದ ಹೇಳಿಕೊಂಡಿದ್ದಾಳೆ. 

| ತೋರು ಭಾಷಾಂತರಿಸಿದ ಅತ್ಯಂತ ಸುಂದರವಾದ ಕವನಗಳಲ್ಲಿ ಡಿ ಪಾರ್ನಿಯ 
| “ಯುವತಿಯ ಮರಣ' ಎಂಬ ಕವನವೂ ಒಂದು. ಅಕ್ಕನನ್ನು ಕಳೆದುಕೊಂಡ ತೋರು 
ಈ ಕವನದಲ್ಲಿ ತನ್ನ ದುಃಖದ ಅಭಿವ್ಯಕ್ತಿಯನ್ನು ಕಂಡಿರಬೇಕು. 


* ಭಾಲಲೀಲೆಯ ದಿನ ಕಳೆದುರುಳಿ ಹೋದರೂ 
ಇವಗಿಂತ ಮುಗ್ಧ ಳಿನ್ನೊಬ್ಬಳಿಲ್ಲ 
ಅಂಗಾಂಗದಲ್ಲೆಲ್ಲ ನಯವಿನಯ ತುಂಬಿದರೂ 
ಮನಸಂತು ಸ್ವಚ್ಛಂದ ಭ್ರಮೆಗಳೊಂದಿಲ್ಲ. 


ನಾಲ್ಕಾರು ತಿಂಗಳಲಿ ಹತ್ತಾರು ದಿನಗಳಲಿ 
ಪ್ರೇಮ ಕುಸುಮವು ಜನಿಸಿ ಅರಳುತಿತ್ತೇನೊ 
ವಸಂತ ಖುತುವಿನಲಿ ಸುಖದ ಹೊಂಬೆಳಕಿನಲಿ 
ಪ್ರೇಮಗುಲಾಬಿ ತಾನಾಗಿ ಬಳುಕುತಿತ್ತೇನೊ 


ಆದರಾದೇವ ವಿಧಿಸಿದ್ದೆ ಬೇರೆ 

ಬಂದಿತ್ತು ಮೃದು ಮಧುರ ನಿದ್ದೆ ಅವಳಿಂಗೆ 
ತಾರಾಕಾಶದ ಜೀವಿ ಇವಳೊಬ್ಬ ತಾರೆ 
ಸೌಂದರ್ಯ ನಿಧಿ. ಈ ಬದುಕು ಸಲ್ಲ ಇವಳಿಂಗೆ 


ಯೌವನದ ಹೊಸಿಲಿನಲ್ಲೆ ಮರಣ ಇವಳ ಪಾಡು 
ಬಿಡಲಿಲ್ಲ ಹಿಂದೆ ಒಂದೂಗುರುತು ತೀರಿಕೊಂಡಳಿವಳು 
ಕಾಡಿನ ಎಲೆಗುಂಪಲ ನಡುವೆ ಹಕ್ಕಿಗಳ ಹಾಡು 
ಜೆಲುವಿಂದ ಮರೆಯಾಯ್ತು ಮಿನುಗಿನೊಂದೆಸಳು. 


ಲೆಮಾರ್ಟಿನನ ಬಗ್ಗೆ ತೋರು ಹೀಗೆ ಹೇಳಿದ್ದಾಳೆ: “ಪ್ರಿಯ ಓದುಗ ಆತನ ಜೀವನ : 
ಹಾಗೂ ಪ್ರವಾಸಗಳ. ಬಗ್ಗೆ ಆತನೇ ಬರೆದಿರುವುದನ್ನು ನೀನಿನ್ನೂ ಓದದಿದ್ದರೆ ಓದು, ಗ 


65 


2% 


ತೆ ಟ್ರ ಎ ರಿ 
ರ ಟಚ್‌ (ಛ್‌ ಕ 
ಗ] ವ! ೆ 1 ATT aa. ಕ್‌ 


4 


ರ್ಕ 


ಬ್‌ 


4 | 

&- ME 
ಮ 
ತು” 

ಸ್ಯ ಇ. 


`ಇದು ನಿಷ್ಕಲ್ಮಷವಾದ ಬಿಚ್ಚು ಹೃದಯದ ವಿಮರ್ಶಾತ್ಮಕ ನು. ಕೃತಿಯ ೨ 


ಆಮೇಲೆ ಸೂಚನೆಗಾಗಿ ನಮ್ಮನ್ನು ವಂದಿಸು. ಉಜ್ವಲ ಕಲ್ಪನೆಯಲ್ಲಿ, ಭವ್ಯತೆಯಲ್ಲಿ 
ಶೈಲಿಯಲ್ಲಿ" ಕವಿ 'ಯನ್ನು ಸೃಷ್ಟಿಸುವ ಎಲ್ಲದರಲ್ಲಿ -- ಶೀಲ ಸಂಪತ್ತೊ ೦ದನ ಸ 
ಬಿಟ್ಟು ಈ ಕವಿ ವಿಕ್ಟರ್‌ ಹ್ಯೂ ಗೋಗೆ ಮಣಿಯಲೇಬೇಕು.' ಇದಾದ ಮೇಲೆ ತೋರು 
ಹೀಗೆ. ಬರೆದಿದ್ದಾಳೆ, " ವಿಕ್ಟರ್‌ ಹ್ಯೊಗೊ ದೊಡ್ಡ ಕವಿಯಾದರೂ ಆತನ ಸಾಹಿತ್ಯದಲ್ಲಿನ 
ಅನೇಕ ಭಾಗಗಳನ್ನು ಇನ್ನೂ ರೀತಿನೀತಿಗಳು ಸ್ಫುಟಗೊಳ್ಳದ ಕಿರಿಯರ ಕ?ಡಲಾಗ. 
ಆದರೆ ಲೆಮಾರ್ಟಿನನನ್ನು ಯಾರ ಕೈಗೆ ಬೇಕಾದರೂ ಕೊಡಬಹುದು'. ಓದಬಹ 
ಒಳ್ಳೆಯ ಸಾಹಿ ತ್ಯ ದ ಕಲ್ಪನೆಯಲ್ಲಿ ತೋರು ವಿಕ್ಟೋರಿಯಾ ರಾಣಿಯ 
ಸಾಹಿತಿಯೇ ಆಗಿದ್ದಳು. ಆಕೆಯ ವಿಮರ್ಶೆಯಲ್ಲೂ, ಕಾವ್ಯದಲ್ಲೂ ಇರುವ ) 
` ಮಡಿವಂತಿಕೆ” ಒಂದು "ಕೊರತೆ 'ಯಾಗಿ ಕಂಡರೂ ಜೇನ್‌ ಆಸ್ಟಿನ್‌ ಷಾರ್‌ಲೆಟ್‌' 
ಬ್ರಾಂಟೆ ಇವರನ್ನು ಮೆಚ್ಚುವಂತೆ ನಾವು ತೋರುವನ್ನೂ ಈ ದೃಷ್ಟಿಕೋನಕ್ಕಾಗಿ : 
ಬೇಕು. ಏಕೆಂದರೆ ಇದಿಲ್ಲದೆ ಇನ್ನಾವ ರೀತಿಯ ಪದ್ಯದಲ್ಲೇ ಆಗಲಿ ಗದ್ಯದಲ್ಲೇ ಆಗಲಿ. 
ತಾನು ಮುಟ್ಟಿದ ಉನ್ನತ ಮಟ್ಟವನ್ನು ಮುಟ್ಟುತ್ತಿ ರಲಿಲ್ಲ. " ದರಿದ್ರರು ಕಾದಂ ರಿ 
ಯಲ್ಲಿ ಕೆಲವೊಂದು ದುಷ್ಟ AE ಫ್ರೆಂಚ್‌ ಕಾದಂಬರಿಗಳಲ್ಲಿ ಇರುವಂ 
ಎಂದು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ನಾವು ಆಕೆಯ ಸಂಪ್ರದಾಯ ಡೆ 
ನೈತಿಕ ಮೌಲ್ಯಶೋಧನಾ ರೀತಿಯನ್ನು ಕ್ಷಮಿಸಬೇಕು. 

ಸೇಂಟ್‌ ಬಾವ್‌ ಫ್ರಾನ್ಸಿನ ಅತ್ಯಂತ ಶ್ರೇಷ್ಠ ವಿಮರ್ಶಕನೂ ಸಾಹಿತ್ಯಜ್ಞನೂ ಆದರೂ 
ಶ್ರೇಷ್ಠ ದರ್ಜೆಯ ಕವಿಯಲ್ಲ. ಹೀಗೆಂದ ಮಾತ್ರಕ್ಕೆ ಆತ ತೀರ ಕಳಪೆಯೆಂದಾಗಲಿ' 
ಸಾಧಾರಣವೆಂದಾಗಲಿ ಅರ್ಥವಲ್ಲ. ಹ್ಯೂಗೊ ಲೆಮಾರ್ಟಿನ್‌ ಇವರ ಸಾಲಿನಲ್ಲಿ ಈ 
ಸ್ಥಳವಿಲ್ಲವಾದರೂ ಎರಡನೆ ದರ್ಜೆಯ ಉತ್ತಮ ಕವಿ ಈತ ಎಂದಿದ್ದಾಳೆ ತು | 

ಇದೇ ರೀತಿಯಾಗಿ ಸುಮಾರು ನಲವತ್ತು ಪುಟಗಳಷ್ಟು ಟಿಪ್ಪಣಿ ಬರೆದಿದ್ದಾಳೆ. 


ಕೊನೆಯ ಪುಟವನ್ನು ಓದುವವರೆಗೂ ಬಿಡಲು ಮನಸ್ಸಾಗುವುದಿಲ್ಲ. ' ಆಲ್‌ಫ್ರೆಡ್‌ | 
ದಿ ಮ್ಯೂಸೆಗೆ ಸತ್ವವಿದೆ, ತೇಜಸ್ಸಿದೆ, ಈತನ ನಿಸರ್ಗ ಪ್ರೇಮ ಕೆಲವೊಮ್ಮೆ ಕೃತಕವಾಗು ' 
ತ್ತದೆ. ಬೈರನ್‌ “ಕವಿಯಂತೆ ಆತ ಒಮ್ಮೊಮ್ಮೆ ವಿಲಕ್ಷಣ ವ್ಯಕ್ತಿಯಾಗಿಬಿಡುತ್ತಿದ್ದ. 
ಜ್ಯೂಲ್‌ ಲುಫೆವ ದುಮಿಯೆ ಹತ್ತೊಂಬತ್ತನೆಯ ಶತಮಾನದ ಫ್ರೆಂಚ್‌ ಕವಿಗಳಲ್ಲಿ ಅತ್ಯಂತ 
ಸತ್ವಯುತ ಕವಿ. ಈತನದು ಸತತ ಪ್ರಯತ್ನ. ಲೆಮಾರ್ಟಿನ್‌, ವಿಕ್ಟರ್‌ ಹ್ಯೂಗೆ | 
ವೆ.ಡಲಾದವರು ಹೊಡೆದಾಡಿ ಹೊಡೆದಾಡಿ ಹೊಸ ಕಾವ್ಯ ಪರಂಪರೆಯನ್ನು ಆರತ 
ದಾಗ ಅವರೊಂದಿಗೆ ಹೋರಾಟದಲ್ಲಿ ಭಾಗಿಯಾದವರಲ್ಲಿ ಈತನೂ ಒಬ್ಬ. ಈ ಕಾವ್ಮ ' 
ಪರಂಪರೆ ಫ್ರಾನ್ಸಿನಲ್ಲಿ ಈಗ ಬಹಳ ಜನಪ್ರಿಯವಾಗಿದೆ.' 
ತೋರು ಲಂಡನ್ನಿನಲ್ಲಿದ್ದಾಗ ಫ್ರಾನ್ಸಿನ ಕ್ರಾಂತಿ ಕವಿಗಳನ್ನು ಆಳವಾಗಿ ಅಭ್ಯಾಸ ' 
ಮಾಡಿದಳು. ರೊಮ್ಯಾಂಟಿಕ್‌ ಕವಿಗಳನ್ನು ಕಂಡರೆ ಅವಳಿಗೆ ತುಂಟ ಮೆಚ್ಚು ಗೆ. ಅವರ 4 
ಳೆನಿಸಿದ್ದ ಕಲ್ಪನಾ ಸ್ವಾತಂತ್ರ್ಯ, ವ್ಯಕ್ತಿ ಸ್ವಾತಂತ್ರ್ಯ ಇವನ್ನು ತೋರು 'ಬಹಳ; D ¥ 
ಮೆಚ್ಚಿದ್ದಳು. ಹದಿನೇಳು ಹದಿನೆಂಟನೆಯ ಶತಮಾನಗಳಲ್ಲಿ ಕಾವ್ಯರಚನೆಗಿದ್ದ ಇತಿಮಿತಿ, 
ಗಳು ಹತ್ತೊಂಬತ್ತನೆಯ ಶತಮಾನದಲ್ಲಿರಲಿಲ್ಲ. ಹದಿನೇಳನೆಯ ಶತಮಾನದಲ್ಲಿ 1 


66 


ಯಲ್ಲಿದ್ದ ಪ್ರಾಚೀನ ಭಾಷಾ ಪದ್ಧತಿ, ಪ್ರಾಚೀನ ಪ್ರೌಢ ಪ್ರಯೋಗಗಳು ಇವು ರೋಮ್‌ 
' ಹಾಗೂ ಗ್ರೀಸಿನ ಮಾದರಿಗಳ ಅನುಸರಣೆ ಎಂದು ತೋರು ತಿಳಿದಳು. ಆದರೆ 
' ರೊಮ್ಯಾಂಟಿಕ್‌ ಕವಿಗಳ ಕಾವ್ಯ ಸರಳ ಸ್ಫುಟ, ಸುವ್ಯಕ್ತ ಹಾಗೂ ಯಜು. ಆದರೆ 
' ತೋರು ಫ್ರೆಂಚ್‌ ನವೋದಯ ಕವಿಗಳನ್ನು ಪರಿತ್ಯಜಿಸಲಿಲ್ಲ. ಬೆರಾಂಜಿ, ಲೆಮಾರ್ಟಿನ್‌ 
ಇವರಿಗಿಂತ ಹಿಂದಿನ ಪಾರ್ನಿ ಮತ್ತು ಡಿ ಪ್ಲೋರಿಯನ್‌ ಇವರನ್ನೂ ಹದಿನೇಳನೆಯ ಶತ 
' ಮಾನದ ಕಾದ್ಲಿಲ್‌ ಹಾಗೂ ಸ್ಕರಾನ್‌ ಇವರನ್ನೂ ಕೊನೆಗೆ ಹದಿನಾರನೆಯ ಶತಮಾನದ 
'ಕವಿಗಳನ್ನೂ ಕೂಡ ಅಭ್ಯಾಸಮಾಡಿದಳು. ಇವರ ಕಾವ್ಯ ಆಧುನಿಕ ಕಾವ್ಯಕ್ಕೆ ನಾಂದಿ. 
" ಗೊಚಲು' ಸಂಕಲನದಲ್ಲಿ ಹ್ಯೂಗೊಗೆ ಅಗ್ರಸ್ಥಾನ. ಏಕೆಂದರೆ ಅದರಲ್ಲಿ ಹ್ಯೂಗೊನ 
ಮೂವತ್ತು ಕವನಗಳಿವೆ. ಹ್ಯೂಗೊನಂತರ ಮೂಸೆ ಸೆ, ಕೌಂಟ್‌ ಹಾಗೂ. ಜೋಸೆ ಫಿನ್‌ 
'ಸೌಲರಿ. ಗೊಂಚಲು ಸಂಕಲನವನ್ನು ತಿರುವಿಹಾಕುತಿ ದರೆ ನಮ್ಮ ಮನಸ್ಸಿನೆದುರು ಒಂದು 
' ಮುಖ್ಯ ಪ್ರಶ್ನೆ ಬಂದು ನಿಲ್ಲು ತ್ತದೆ. ನೂರು ವರುಷಗಳ ಓಂದೆ ಅವಳ ಕಾವ್ಯಕ್ಕಿದ್ದ 
ಜನಪ್ರಿಯತೆ ಈಗಿದೆಯೆ? ವಿಕ್ಟೋರಿಯಾ ರಾಣಿಯ ಕಾಲದ ಈ ಪುಟ್ಟ ಹುಡುಗಿ 
ಭಾರತೀಯ ಸಾಮಾಜಿಕ ವಾತಾವರಣದಲ್ಲಿ ತಾನು ಎದುರಿಸಬೇಕಾದ ಎಲ್ಲ ಇತಿಮಿತಿ 
ಗಳನ್ನೂ ಎದುರಿಸಿದಳು. ತನ್ನ ಕಾಲದ ಅಡಚಣೆಗಳನ್ನು ಮಿರಿ ನಿಂತಳು. ಎಲಿಯಟ್‌ 
' ಅನಂತರ ಬಂದ ನವ್ಯ ಕಾವ್ಯದ ಈ ಕಾಲದಲ್ಲೂ ತೋರುವಿನ ಕಾವ್ಯವನ್ನು ಓದಿ 
' ಸಂತೋಷಿಸಬಹುದು. ಪ್ರಾ ಚೀನ ಪದಪ್ರ ಯೋಗಗಳು, ಪ್ರಾಚೀನ ಪ್ರಾಸ, 'ಛಂಡೋಗತಿ. 
| ಹಳೆಯ ಕಾಲದ ರೀತಿಯಲ್ಲಿರುವ ವಿರಾಮ ಚಿಹ್ನೆಗಳು, ಸಂಪ್ರದಾಯಬದ್ಧ ನೈತಿಕ 
' ಮೌಲ್ಯಗಳು, ಆತ್ಮ, ದೇವರು ಇವನ್ನೇ ಪ್ರಧಾನವಾಗಿ ಉಳ್ಳ ಕಾವ್ಯವಸ್ತು "ವನ್ನು 
ಬಿಟ್ಟರೆ ಇಂದಿಗೂ ತೋರುವಿಗೆ ಕಾವ ಪ್ರಪಂಚಕ್ಕೆ ತನ್ನದೇ ಆದ ಸ್ಥಾ ನವಿರಲು ಸಾಧ್ಯ. 

' ಏಕೆಂದರೆ ಎಲ್ಲ ಕಾಲದ ಎಲ್ಲ ಸತ್ವ ಶಾಲಿಗಳಂತೆ ತೋರು ತನ್ನ ಕಾವ್ಯ ದಲ್ಲಿ ಸತ್ಯಕ್ಕಾಗಿ 
| ಹೋರಾಡಿದ್ದಾಳೆ. ಆದ್ದರಿಂದಲೇ ಕವಯತ್ರಿ ತೋರು ಚಿರಾಯು. ಭಾರತದ ಇನ್ನೊಬ್ಬ 
' ಹಿರಿಯ ಕವಯತ್ರಿ ಸರೋಜಿನಿ ನಾಯುಡುವಿನಂತೆ ತೋರು ಬರಿಯ ಸೊಗಸಿನ ಭಾವ 
ಗೀತೆಗಳನ್ನು ಮಾತ್ರ ಬರೆಯುವುದರಲ್ಲಾಗಲಿ ಅಥವಾ ಕಿವಿಗಿಂಪಾದ ಪದ ಪ್ರಾಸಗಳನ್ನು 
4 ಹುಡುಕುವುದರಲ್ಲೇ ಆಗಲಿ ಕಾಲ ಕಳೆಯಲಿಲ್ಲ. ತೋರುವಿನ ಕವನಗಳು ಸಂಖ್ಯೆಯಲ್ಲಿ 
' ಅಷ್ಟೇನೂ ಇಲ್ಲದೆ ಇದ್ದು ಅವಳ ಕಾವ್ಯ ಪ್ರಾಚೀನ ಶೈಲಿಯಲ್ಲಿದ್ದರೂ ಅವು ಶ್ರೀಮಂತ 
ತ್ತೆ ಬಾಗಿವೆ. ತೋರು ಇಂದೂ ಬದುಕಿದ್ದರೆ ಅವಳು ಇಂದಿಗೂ ಕಾವ್ಯ ರಚಿಸುತ್ತಿದ್ದಳು. 
' ಎಂದು ನಮಗನ್ನಿಸುತ್ತದೆ. ಇಲ್ಲದೆ ಹೋಗಿದ್ದರೆ ಅವಾಗ ಪಾಠ್‌ನಾಸಿಯನ್‌ ಪಂಥ, 
' ಜೋಡಲೇರ್‌, ಸೇಂಟ್‌ ಬಾವ್‌ ಮತ್ತಿತರರ ಕಾವ್ಯದಲ್ಲಿ ಆಸಕ್ತಿ ಇರಲು ಹೇಗೆ ಸಾಧ್ಯ 
3 ವಾಗುತ್ತಿತ್ತು? ತೋರು ಸ್ವಭಾವತಃ ಕ್ರಾಂತಿಕಾರಿ. "ಸಂಪ್ರದಾಯ ವಿರೋಧಿ ಕವಿಗಳ 
4 ಮನೋಭಾವವೇ ಇವಳದ್ದೂ ಆಗಿತ್ತು. ಆದ್ದರಿಂದಲೇ ತೋರು ಬಹುಶಃ ಟೆ. ಎಸ್‌. 
' ಎಲಿಯೆಟ್ಟನ ಪ್ರಪಂಚದ ಒಂದು ಭಾಗವಾಗಲೂ ಸಾಧ್ಯವಿತ್ತು. ಆದರೆ ಇಂದಿನ ಸ್ವೇಚ್ಛಾ 
3 ಪ್ರಪಂಚದ ಗುವುದು ಮಾತ್ರ ಸಾಧ್ಯವಿರಲಿಲ್ಲ. 


67 


'  ಗೊಂಚಲಲ್ಲಿನ ಅತ್ಯಂತ ದುಃಖಕರ ಭಾಗವೆಂದರೆ ಅರುವನ್ನು ಕುರಿತ ಕಾವ್ಯ ಭಾಗ. 
| [ಕೋರು ಹೀಗೆ "ಬರೆದಿದ್ದಾ ಳೆ; “ಆಕೆ ಬದುಕಿದ್ದರೆ ಆಕೆಯ ಸಹಾಯದಿಂದ ಈ ಪುಸ್ತಕ." 


A 


NE EE AEN 


ಇನ್ನೂ ಉತ್ತಮಗೊಳ್ಳುತ್ತಿತ್ತೇನೊ. ಅಲ್ಲದೆ % ಕೃತಿಕಾರಳಿಗೆ ತಲೆತಗ್ಗಿಸಲು ತಳಿರು | 
ವಷ್ಟು ಕಾರಣವಿರುತ್ತಿರಲಿಲ್ಲವೇನೊ. ಅಲ್ಲದೆ ! ಓದುಗರ ಸೈರಣೆಯನ್ನು ಈಗಿನಷ್ಟು 
ಕೋರಬೇಕಾಗಿರಲಿಲ್ಲವೇನೊ.' 


೧೪. ಕಾದಂಬರಿಗಳು 


ತೋರುವಿನ ಮರಣಾನಂತರ ಗೋವಿಂದ ಚಂದ್ರನಿಗೆ ಆಕೆಯ ಅಪ್ರಕಟಿತ ಹಸ್ತ ' 


ಹ ಪ್ರತಿಗಳ ಜೊತೆಯಲ್ಲಿ ಒಂದು ಫ್ರೆಂಚ್‌ ಕಾದಂಬರಿ ಸಿಕ್ಕಿತು. 1878 ರಲ್ಲಿ ಆತ ಅದನ್ನು ' 
. ಕ್ಲಾರಿಸ್‌ ಬಾದರ್‌ಗೆ ಕಳುಹಿಸಿದ. * ವೃದ್ಧ ತಂದೆ ಪ್ರತಿ ಮಾಡಿ ಕಳುಹಿದ ಈ ಕಾದಂಬರಿ 


$4 ಯನ್ನು ನಾನು ಭಾರವಾದ ಹೃದಯದಿಂದಲೇ ಸ್ವೀಕರಿಸಿದೆ' ಎಂದು ಆ ಫ್ರೆಂಚ್‌ ಬರಹ ' 
1. ಗಾರ್ತಿ ಹೇಳಿದ್ದಾಳೆ. "ನನ್ನ ಕೈ ನಡುಗುತ್ತಿದೆ--ನಿಧಾನವಾಗಿ ಬರೆಯಬೇಕು ' ಎಂದು ' 
3 ಗೋವಿಂದ ಬರೆದಿದ್ದನಾದರೂ ಆ ಸುಂದರ ಸತ್ವಯುತ ಬರವಣಿಗೆಯನ್ನು ನೋಡಿದಾಗ ' 
Wa . . ಅದನ್ನು ನಡುಗುವ ಕೈಗಳಿಂದ ಬರೆಯಲಾಗಿದೆ ಎನ್ನಲಾಗುವುದಿಲ್ಲ. ತನ್ನ ಮನಸ್ಸಿನ ' 
ಚೆ ಸ ಭ್ರಾಂತಿಯ ಬಲದಿಂದ "ಈ ಕಹಿ-ಸಿಹಿ ಕೆಲಸವ ನ್ನು ಮಾಡುವ ಚೈತನ್ಯವನ್ನು ಪಡೆದಿದ್ದಾನೆ. ' 
ರ ನು ಬರೆಯುವಾಗ. ಅವಳೊಂದಿಗೆ ಮಾತನಾಡುತ್ತಿರುವೆನನೊ ಎನಿಸುತ್ತದೆ | 


ಕಾದಂಬರಿಗೆ ಕಾ ರಿಸ್‌ ಮುನ್ನುಡಿಯನ್ನು ಬರೆದಳು. ಅಲ್ಲದೆ ಅದರ ಪ್ರಕಟಣೆಗೂ ' 
ಅನುವು ಮಾಡಿಕೊಟ್ಟಳು. ತೋರುವನ್ನು ತಾನೆಂದೂ ನೋಡದಿದ್ದ ಆ ಫ್ರೆಂಚ್‌ ಗೆಳತಿ ' 
ಬರೆದಿರುವ ಮುನ್ನುಡಿ ಪುಟ್ಟ ತೋರುವಿನ ಬಗೆಗೆ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸು ' 
ತ್ತದೆ. “ಆಕೆ ಬರಿಯ ಭ be (( ತನ್ನ ಬರವಣಿಗೆಯನ್ನು ಮುಕ್ತಾಯ ಮಾಡಿ : 
ಬಿಡಲಿಲ್ಲ. ತಾನೇ ಸ್ವತಃ ಫ್ರೆಂಚ್‌ ಬರಹಗಾರ್ತಿಯಾಗಲು ಬಯಸಿದಳು. ಆಕೆ ಬರೆದ. 
ಫ್ರೆಂಚ್‌ ಕಾದಂಬರಿಯನ್ನು ನಾವಿಂದು ಪ್ರಕಟಿಸುತ್ತಿದ್ದೇವೆ. ತೋರು ಫ್ರೆಂಚ್‌ ಭಾಷೆ ' 
ಸಾಹಿತ್ಯಗಳ ಪ್ರಭಾವಕ್ಕೆ ಮಾತ್ರ ಒಳಗಾಗಲಿಲ್ಲ. ಆದರೆ ಫ್ರಾನ್ಸ್‌ ದೇಶವನ್ನೇ ಆಕೆ ' 
ಪ್ರೀತಿಸಿದಳು. ಅಲ್ಲದೆ ಫ್ರಾನ್ಸ್‌ ಸಂಕಟದಲ್ಲಿದ್ದಾಗ ತನ್ನ ವಿಶ್ವಾಸವನ್ನು ವ್ಯಕ್ತಪಡಿಸಿದಳು. 
ಹತ್ತೊಂಬತ್ತನೆಯ ಶತಮಾನದ ಅರವತ್ತರ ಕಾಲ. ಈ ಕಾಲದ ಫ್ರೆಂಚ್‌ ಸಾಮಾಜಿಕ ' 
ಜೀವನದ ಚಿತ್ರಗಳನ್ನು ಈ ಕಾದಂಬರಿಯಲ್ಲಿ ಕಾಣಬಹುದು. ಅಲ್ಲದೆ ಕಾದಂಬರಿ ' 
, ಗಾರ್ತಿಯ ಅಸಾಧಾರಣ ಪ್ರತಿಭೆ ಪಾಂಡಿತ್ಯಗಳ ನಿದರ್ಶನವಾಗಿದೆ ಈ ಕಾದಂಬರಿ. ' 
5 ಒಬ್ಬ ಡಚ್‌ ವಿಮರ್ಶಕ ಹೀಗೆ ಹೇಳಿದ್ದಾನೆ: " ಈ ಪುಸ್ತಕದ ಕರ್ತೃ ವಿದೇಶದವಳು : 
ಸ ಎಂದು ಹೇಳುವ ಯಾವ ಅಂಶವೂ ಇಲ್ಲಿಲ್ಲ. ಆಕೆಯ ಜೀವನ ಚರಿತ್ರೆಯನ್ನು ಬರೆದ . 
ಖ್‌ ತ ಹರಿಹರದಾಸ್‌ ಹೆಚ್ಚು ಭಾವಪೂರ್ಣವಾಗಿ ಬರೆದಿದ್ದಾ ನೆ. ವಿದೇಶದ ಭಾಷೆಯೊಂದರಲ್ಲಿ | 
68 4 


ಇಷ್ಟು ಅಲ್ಪಕಾಲದಲ್ಲೇ ಇಷ್ಟೊಂದು ಪ್ರಭುತ್ವ ಪಡೆದು ಆ ಭಾಷೆಯಲ್ಲಿ ಸಿದ್ಧ ಶೈಲಿ 
ಯಲ್ಲಿ ಒಂದು ಇಡೀ ಕೃತಿಯುನ್ನು ರಚಿಸಿರುವ ನಿದರ್ಶನ ಸಾಹಿತ್ಯ ಚರಿತ್ರೆಯಲ್ಲಿ 
ಬೇರೊಂದಿದೆಯೆ ಎಂದು ಪ್ರಶ್ನಿಸಬೇಕಾಗಿದೆ.' 

ಫ್ರೆಂಚ್‌ ಕ್ಯಾಥೊಲಿಕ್‌ ಹುಡುಗಿಯೊಬ್ಬಳು ದಿನಚರಿಯಿಂದ ಆಯ್ದ ಭಾಗಗಳಿರುವ 
ಈ ಕಾದಂಬರಿ ಮಾರ್ಗರೆಟ್‌ ಎಂಬ ಕನ್ಯೆ ತಾನಿರುವ ಕಾನ್‌ವೆಂಟನ್ನು ಬಿಟ್ಟು ಬಂದಾಗಿನಿಂದ 
ಅವಳ ಅಕಾಲ ಮರಣದವರೆಗಿನ ಸುಮಾರು ಒಂದೂವರೆವರುಷ ಕಾಲದ ಚಿತ್ರಣವಾಗಿದೆ. 
. ಈ ಪಾತ್ರದ ಅನಾರೋಗ್ಯ ಹಾಗೂ ಮರಣ ಕಾದಂಬರಿಯ ಹಿನ್ನುಡಿ. ದುಃಖದ 
ಯಾವ ಛಾಯೆಯೂ ಕವಿಯದ ಪುಟ್ಟ ಹುಡುಗಿಯೊಬ್ಬಳ ಮುದ್ದು ಮಾತಿನಿಂದ 
ಆರಂಭವಾಗುತ್ತದೆ ಕಾದಂಬರಿ. ಬ್ರಿಟನಿಯಲ್ಲಿ ನೆಲೆಸಿರುವ ನಿವೃತ್ತ ಸೈನ್ಯಾಧಿಕಾರಿ 
ಯೊಬ್ಬನ ಏಕಮಾತ್ರ. ಪುತ್ರಿ ಇವಳು. ಅವಳು ತನ್ನ ಹದಿನೈದನೆ ಹುಟ್ಟು ಹಬ್ಬವನ್ನು 
ಆಚರಿಸಲು ಮನೆಗೆ ಹಿಂದಿರುಗಿದಳು. ಅಲ್ಲಿ ಒಬ್ಬ ಶ್ರೀಮಂತ ವಿಧವೆಯನ್ನೂ ಅವಳ 
ಇಬ್ಬರು ಪುತ್ರರನ್ನೂ ಸಂಧಿಸಿದಳು. 

ಮೂರು ದಿನವಾದಮೇಲೆ ಒಬ್ಬ ಯುವಕ ಅಧಿಕಾರಿ ಅವರ ಮನೆಗೆ ಬಂದ. ಅವಳ 
ತಂದೆ ತಾಯಿಗಳು ತಮ್ಮ ಮಗಳು ಆತನನ್ನು ಮದುವೆಯಾಗಬೇಕೆಂದು ಬಯಸಿದರು, 
ಆದರೆ ಅವಳು ಶ್ರೀಮಂತಳ ಪುತ್ರ ಕೌಂಟ್‌ ಡುನ್ವನನ್ನು ಪ್ರೀತಿಸುವುದಾಗಿ ಹೇಳಿದಳು. 
ಇವರಿಬ್ಬರ ವಿವಾಹಕ್ಕೆ ಆ ಶ್ರೀಮಂತಳೂ ಒಪ್ಪಿಗೆ ಕೊಟ್ಟಳು. ಆದರೆ ಶ್ರೀಮಂತರ ಆ 
ಇಬ್ಬರು ಪುತ್ರರೂ ಮಾರ್ಗರೆಟ್‌ ಅವರ ಬಳಿಗೆ ಕಳುಹಿಸಿದ್ದ ಹಳ್ಳಿಯ ಚೆಲುವೆ ಜೆನಟಳನ್ನು 
ಪ್ರೀತಿಸಿದರು. ಡುನ್ವಾ ಅಸಹನೆಯಿಂದ ತನ್ನ ಸಹೋದರನೊಂದಿಗೆ ಹೋರಾಡಿ 
ಅವನನ್ನು ಕೊಂದ. ಇದರಿಂದಾಗಿ ಅವನಿಗೆ ಕಠಿಣ ಶಿಕ್ಷೆಯಾಯಿತು. ಅವನು ಆತ್ಮ 
ಹತ್ಯೆ ಮಾಡಿಕೊಂಡ. ಶ್ರೀಮಂತಗೆ ಹುಚ್ಚು ಹಿಡಿಯಿತು. 

ಮಾರ್ಗರೆಟ್‌ ಕಾಯಿಲೆ ಬಿದ್ದಳು. ಅಲ್ಲದೆ ತನ್ನ ತಂದೆತಾಯಿಯರನ್ನು ಸಮಾಧಾನ 
ಗೊಳಿಸಲು ಲೂಯಿಯನ್ನು ವಿವಾಹವಾದಳು. ತಾನು ಅಕಾಲ ಮರಣಕ್ಕೆ ತುತ್ತಾಗು 
ತ್ರೇನೆ ಎನಿಸಿತು ಅವಳಿಗೆ. ಆದರೆ ವಿಧಿಗೆ ತಲೆಬಾಗಿದಳು. ಕೆಲವು ಕಾಲ ದಂಪತಿ 
ಗಳಿಬ್ಬರೂ ನೀಸ್‌ ಪಟ್ಟಣದಲ್ಲಿ ಸಂತೋಷದಿಂದಿದ್ದರು. ಹೆರಿಗೆಗೆ ತೌರು ಮನೆಗೆ ಬಂದ್ನ 
ಮಾರ್ಗರೆಟ್‌ ಮಗನನ್ನು ಹೆತ್ತು ಕಾಲವಾದಳು. "ಕಥೆ ಕಠೋರವಾಗಿದೆ. ಆದರೆ 
ಕೇಳಲು ಅಸಾಧ್ಯವಾಗುವಷ್ಟು ಘೋರವಾಗಿಲ್ಲ. ಅಲ್ಲದೆ ತೀರ ರೌದ್ರವಾದ ವಿವರ 
ಗಳಿಲ್ಲ. ಭಾಷೆ ಭಾವ ಎಲ್ಲವೂ ಉದ್ರೇಕಪೂರ್ಣವಾಗಿದ್ದರೂ ಇಡೀ ಕಾದಂಬರಿ ಮೇಲ್ಮಟ್ಟ 
ದಲ್ಲಿದೆ. ಪಾತ್ರಗಳು ಸ್ಫುಟವಾಗಿವೆ. ಮಾರ್ಗರೆಟ್‌ ತನ್ನ ವಯಸ್ಸಿಗೆ ಪ್ರೌಢವಾಗಿಯೇ 
ಕಂಡು ವಾಸ್ತವಿಕತೆಗೆ ಸ್ವಲ್ಪ ದೂರವಾಗಿದ್ದಾಳೆ. ವಿಧಿ ಸಂಕಲ್ಪದಲ್ಲಿ ಅವಳ ನಂಬಿಕೆ. 
ಅವಳ ನೋಟ, ಅವಳು ಬದುಕಿ ಬಾಳಿದ ವಾತಾವರಣ ಇವೆಲ್ಲವೂ ತೋರುವಿನ ಜೀವನದ 
ಅನುಭವವನ್ನೇ ಬಹುಮಟ್ಟಿಗೆ ಹೋಲುತ್ತವೆ. ವೆರೋನಿಕಳ ಚಿತ್ರ ಅರುವನ್ನು ಹೋಲು 
ತ್ತದೆ. ಈ ಕಾರಣದಿಂದ ವಸ್ತು, ವಿವರ ಓದುಗನಲ್ಲಿ ಆಸಕ್ತಿಯನ್ನು ಉಂಟುಮಾಡುತ್ತವೆ. *' 
ಈ ಕಾದಂಬರಿಯ ಬಗ್ಗೆ ಬಂದ ವಿಮರ್ಶೆಗಳು ಮೆಚ್ಚುಗೆಯನ್ನೇ ಸೂಚಿಸಿದವು. ಏಡ್ರಿ 
ಯನ್‌ ಡೆಸ್ಬೆರ್ಡೆ " ಈ ಕೃತಿಯಲ್ಲಿ ಪುಟ್ಟ ಹುಡುಗಿಯೊಬ್ಬಳ ಹೃದಯದ ಶ್ರೀಮಂತಿಕೆ , . 

69 
5 


ಕ 


ಡೆ ಸ k ಕಾಣುತ್ತದೆ. ಆಕೆ ತನ್ನ ಕಾದಂಬರಿಯನ್ನು ರಹಸ್ಯವಾಗಿ ಬರೆದಳು. ಕಾರಣ ತನ್ನ ' 
8..." ಕುಟುಂಬದ ದುರಂತ ಕಥೆಯನ್ನು ಇತರರ ಮುಂದೆ ಹೇಳಿಕೊಂಡು ವ್ಯಥೆಪಡಲು ಅವಳು: 


ಯನ್ನೆಲ್ಲ ಧಾರೆಯೆರೆಯಲಾಗಿದೆ ' ಎಂದಿದ್ದಾನೆ. ಗಾರ್‌ಸಿನ್‌ ಡಿ. ಟಾಸಿಗೆ ಕ್ಲಾರಿಸಳ ' 
ಮೂಲಕ ತೋರುವಿನ ಪರಿಚಯವಾಗಿತ್ತು. ಈತನೂ ತೋರುವನ್ನು ತುಂಬ ಮೆಚ್ಚಿ ' 
ಕೊಂಡಿದ್ದಾನೆ. ಕ 

ಬಂಗಾಳಿಯಲ್ಲಿ ಈ ಕಾದಂಬರಿಯ ಎರಡು ಭಾಷಾಂತರಗಳಿವೆ. ಒಂದು ರಾಜ್‌ ' 
ಕುಮಾರ್‌ ಮುಖರ್ಜಿ ಮಾಡಿರುವ ಅನುವಾದ. ಇನ್ನೊಂದು ಪೃಥ್ವೀಂದ್ರನಾಥ ' 
ಮುಖ್ಯೋಪಾಧ್ಯಾಯ ಮಾಡಿರುವ ಅನುವಾದ. "ಕವಿ ತೋರುದತ್‌' ಎಂಬ 
ಗ್ರಂಥದಲ್ಲಿ ರಾಜ್‌ಕುಮಾರ್‌ ಮುಖರ್ಜಿ ಅವಳ ಹಾಗೂ ಅವಳ ಕಾದಂಬರಿಯ ಬಗ್ಗೆ ' 
ಮಾಡಿರುವ ವಿಮರ್ಶೆ ಸ್ವಾರಸ್ಕಪೂರ್ಣವಾಗಿದೆ. ತೋರುವಿನ ಬರವಣಿಗೆಯ ರೀತಿ. ' 
ಮೂಲಭೂತವಾಗಿ ಭಾರತೀಯ ಎಂಬ ಭಾವನೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ' 
ತೋರು ತಾನು ಬದುಕಿ ಬಾಳಿದ ಎಲ್ಲ ವಾತಾವರಣಕ್ಕೂ ಸಹಜವಾಗಿ ಹೊಂದಿಕೊಂಡಿದ್ದ. ' 
ರಿಂದಲೇ ಅವಳು ಭಾರತ ಇಂಗ್ಲೆಂಡ್‌ ಎರಡು ಕಡೆಯಲ್ಲೂ ಮೆಚ್ಚುಗೆ ಪಡೆದಳು. : 
ಆಶ್ಚರ್ಯದ ಸಂಗತಿಯೆಂದರೆ ಅನೇಕ ಭಾರತೀಯರು ಆಂಗ್ಲ ಭಾಷೆಯಲ್ಲಿ ಬರೆಯ 
ಲಾರಂಭಿಸಿದರೂ ಬಂಗಾಳದ ಈ ಹುಡುಗಿ ಫ್ರೆಂಚ್‌ ಭಾಷೆಯಲ್ಲಿ ಕಾದಂಬರಿ ರಚಿಸಿದಳು. ' 
ಕಥೆಯ ವಸ್ತು ಸಾಧಾರಣ ವಸ್ತುವಿಗಿಂತ ಬೇರೆಯಾಗಿರುವುದರಿಂದ ಈ ವಸ್ತುವಿನ ' 
ಘಟನೆಗಳನ್ನು ತೋರು ಪ್ರತ್ಯಕ್ಷವಾಗಿ ನೋಡಿರಬೇಕು. ಜೇಮ್ಸ್‌ ಡಾರ್‌ಮೆಸ್‌ಟೆಟರನ ' 
ಪ್ರಕಾರ ತೋರು ವರ್ಣಿಸಿರುವ ಘಟನೆಗಳು ಇಂಗ್ಲೆಂಡಿನ ಒಂದು ಕುಟುಂಬದಲ್ಲಿ ಸತ್ಯವಾಗಿ. ' 
ನಡೆದವು. ಅಣ್ಣತಮ್ಮಂದಿರಿಬ್ಬರು ಒಬ್ಬಳೇ ಹುಡುಗಿಯನ್ನು ಪ್ರೀತಿಸಿ ಉಂಟಾದ 
ವಿರಸದಿಂದ ಒಬ್ಬ ಇನ್ನೊಬ್ಬನನ್ನು ಕೊಂದಿದ. ಈ ಘಟನೆ ನಡೆದಾಗ ತೋರು ಇಂಗ್ಲೆಂಡಿ. ' 
ನಲ್ಲಿ ಇದ್ದಳೊ ಇಲ್ಲವೊ ತಿಳಿಯದು. ಅಕ್ಕತಂಗಿಯರಿಬ್ಬರಲ್ಲಿ ಒಬ್ಬಳು ಕಾದಂಬರಿಯನ್ನು 
ರಚಿಸುವುದೆಂದೂ ಇನ್ನೊಬ್ಬಳು ಅದಕ್ಕೆ ಚಿತ್ರಗಳನ್ನು ಬರೆಯುವುದೆಂದೂ ತೀರ್ಮಾನ. ' 
ವಾಯಿತು. ಆದರೆ ಇದರಲ್ಲಿ ಚಿತ್ರಗಳಿಲ್ಲ. ಬಹುಷಃ ಅರುವಿನ ಮರಣಾನಂತರ ತೋರು. ' 
ಕೃತಿಯನ್ನು ರಚಿಸಿರಬೇಕು. ಇಂಗ್ಲೆಂಡಿನಲ್ಲಿದ್ದಾಗ ತೋರು ಫ್ರೆಂಚ್‌ ಭಾಷೆಯಲ್ಲಿ ಅಷ್ಟು. 
ಪ್ರಭುತ್ವವನ್ನು ಪಡೆದಿದ್ದಳೊ ಇಲ್ಲವೊ ಎಂಬ ಸಂಶಯವನ್ನು ಮುಖರ್ಜಿ ವ್ಯಕ್ತಪಡಿಸಿ: ' 
ದ್ದಾರೆ. ಆದರೆ ಆಗ ತೋರು ಫ್ರೆಂಚ್‌ ಭಾಷೆಯನ್ನು ಆಳವಾಗಿ ಅಭ್ಯಾಸಮಾಡುತ್ತಿದ್ದಳು. ' 
ಜೇಮ್ಸ್‌ ಡಾರ್‌ಮೆಸ್‌ ಟೆಟರನ ಪ್ರಕಾರ ಈ ಕೃತಿಯನ್ನು ತೋರು 1874 ರಲ್ಲಿ ತನಗೆ: ' 
ಸುಮಾರು ಹದಿನೆಂಟು ವರುಷವಾಗಿದ್ದಾಗ ಬರೆದಳು. ಅದು ಅರು ತೀರಿದ ವರುಷ. ಆದರೆ: ' 
ಈ ಕಾದಂಬರಿಯ ಬಗ್ಗೆ ತೋರು ಒಂದು ಸಲವಾದರೂ ಮೇರಿಗೆ ಹೇಳದೆ ಇರುವುದನ್ನು ' 
ನೋಡಿದರೆ ಆಶ್ಚರ್ಯವಾಗುತ್ತದೆ. ತನ್ನ ತಾಯಿ ಹೇಳುತ್ತಿದ್ದ ಕಥೆಗಳನ್ನು ಕೇಳಿದಮೇಲೆ ' 
ಈ ವಸ್ತುವಿನ ಬಗೆಗೆ ಕಲ್ಪನೆ ಬಂದಿರಬಹುದು. ಮುಖರ್ಜಿಯು ಹೇಳಿರುವಂತೆ ತಿಲೋ ' 
ತ್ತಮೆಯನ್ನು ಪ್ರೀತಿಸಿದ ಸುಂದ ಉಪಸುಂದರು ಹೊಡೆದಾಡುತ್ತ ಮಡಿದ ಕಥೆ? 
ಕಾದಂಬರಿಗೆ ಪ್ರೇರಣೆಯಾಗಿರಬಹುದು. 3 

ಅಕಾಲ ಮರಣದ ವಿಷಯ ತೋರುವಿನ ಮನಸ್ಸನ್ನು ಆಕ್ರಮಿಸಿಬಿಟ್ಟಿರುವಂತೆ: ' 


70 


ಶಿ 
ಜ್‌ ವ್ಯ ಜಾಸು ಸ 
ರ್ಗ ಕ] 


ಸಿದ್ಧಳಾಗಿರಲಿಲ್ಲ. ಆದರೆ ಮಾರ್ಗರೆಟಳ ಮೂಲಕ ಅವಳು ತನ್ನಲ್ಲಿ ಬತ್ತಿಹೋಗುತ್ತಿದ್ದ 
ಕೆಲವೊಂದು ಭಾವನೆಗಳನ್ನು ಹೊರಪಡಿಸುವ ಅವಕಾಶವನ್ನು ಕಲ್ಪಿಸಿಕೊಂಡಳು. 
ಕಾದಂಬರಿಯಲ್ಲಿ ಓದುಗನನ್ನು ಸೆರೆಹಿಡಿಯುವುದು ಕಾದಂಬರಿಯಲ್ಲಿನ ಉದ್ರೇಕವಾಗಲಿ, 
ವಸ್ತುವಾಗಲಿ ಅಲ್ಲ. ಸಗರ ಗಮನ ಸೆಳೆಯುವುದು ಮಾರ್ಗರೆಟ್‌ ಜೀವನದಲ್ಲಿ 
ನಡೆದು ಬಂದ ದಾರಿ, ಅವಳ ಅಕಾಲಮರಣ. ತೋರು ಅಕಾಲಮರಣಕ್ಕೀಡಾದ ಸುದ್ದಿ 
ಹರಡಿದ ಮೇಲೆ ಈ ಕೃತಿ ಪ್ರಕಟವಾಯಿತು. 

ತಾಯಾಗಬೇಕೆಂಬ ಮಾರ್ಗರೆಟಳ ಹಂಬಲ ತಾನೂ ತಾಯಾಗುವಷ್ಟು ಶಕ್ತಿ 
ವಂತಳೂ ಆರೋಗ್ಯವಂತಳೂ ಆಗಬೇಕೆಂಬ ತೋರುವಿನ ಹಂಬಲವೇ ಆಗಿರಲು ಸಾಕು. 
ತೋರು ಯಾರನ್ನೇ ಆಗಲಿ ಪ್ರೀತಿಸಿದ ವಿಷಯವಾಗಲಿ, ಯಾರನ್ನಾಗಲಿ ವಿವಾಹವಾಗ 
ಬೇಕೆಂದಿದ್ದ ವಿಷಯವಾಗಲಿ ಯಾರಿಗೂ ತಿಳಿದಿಲ್ಲ. ಸಾಮಾನ್ಯವಾಗಿ ಎಲ್ಲ ಸ್ತ್ರೀಯರೂ 
ಸಹಜವಾಗಿ ಬಯಸುವಂತೆ ಪತಿಯ ಪ್ರೇಮವನ್ನೂ ಮಕ್ಕಳ ಒಲುಮೆಯನ್ನೂ ಅವಳೂ 
ಬಯಸಿರಬೇಕು. i 

ಜೇಮ್ಸ್‌ ಡಾರ್‌ಮೆಸ್‌ಟೆಟರ್‌, ಎಡ್‌ಮಂಡ್‌ ಗಾಸ್‌ ಇಬ್ಬರೂ ಅವಳನ್ನು ಹಿರಿಯ 
ಸಮಕಾಲೀನ ಕಾದಂಬರಿಗಾರ್ತಿಯರೊಂದಿಗೆ ಹೋಲಿಸಿದ್ದಾರೆ. ಶ್ರೀಮತಿ ಗ್ಯಾಸ್‌ಕೆಲಳ 
ಕೃತಿ "ಷಾರ್‌ಲೆಟ್‌ ಬ್ರಾಂಟೆಯ ಜೀವನ ಚರಿತ್ರೆ'ಯಲ್ಲಿ ಚಿತ್ರಿತವಾಗಿರುವ ಬ್ರಾಂಟೆ: 
ಸಹೋದರಿಯರ ದುರಂತ ಜೀವನ ತೋರುವಿನ ಮನ ಕಲಕಿತು. ಮೇರಿಗೆ ಬರೆದ 
ಕಾಗದದಲ್ಲಿ ಹೀಗೆ ಹೇಳಿದ್ದಾಳೆ: "ಆ ಹಳೆಯ ಪಾದ್ರಿಯ ಮನೆಯಲ್ಲಿ, ಯಾರ್ಕ್‌ಷೈರಿನ 
ಆ ಘೋರ ಕುರುಚಲು ಭೂಮಿಯ ಮಧ್ಯೆ ಅಷ್ಟೊಂದು ಪ್ರತಿಭಾಶಾಲಿಗಳಾದ ಆ 
ಮೂವರೂ ಏಕಾಂಗಿಗಳಾಗಿದ್ದುದನ್ನು ನೆನೆಸಿಕೊಂಡರೆ..." ಷಾರ್‌ಲೆಟಳ ಇಬ್ಬರು 
ಅಕ್ಕಂದಿರೂ ಕ್ಷಯರೋಗದಿಂದ ಕಾಲವಾಗಿದ್ದರು. ಬ್ರಾಂಟೆ ಸಹೋದರಿಯರ ನಾಯಕಿ 
ಯರನ್ನು ಮಾರ್ಗರೆಟ್‌ ಎಷ್ಟು ಹೋಲುತ್ತಾಳೆ ! ವಿಕ್ಟೋರಿಯಾ ರಾಣಿಯ ಕಾಲದ 
ನಾಯಕಿಯರ ಮೃದುವಾದ 'ರೀತಿನೀತಿಗಳು, ವಿಧಿ ಬರಹದಲ್ಲಿ ಅವರಿಗಿದ್ದ ನಂಬಿಕೆ 
ಇವನ್ನು ತೋರುವಿನ ಇಡೀ ಪುಸ್ತಕದಲ್ಲಿ ಕಾಣಬಹುದಂ. ಜೇನ್‌ಐರ್‌ ಪಾತ್ರ ವನ್ನಾ ಗಲಿ. 
ವಿಲೆಟ್‌ ಕಾದಂಬರಿಯ ಲ್ಯೂಸಿಯನ್ನಾಗಲಿ ತೋರು ಚಿತ್ರಿಸಬಹುದಾಗಿತ್ತು. ತೋರು 
ಫ್ರೆಂಚ್‌ ಭಾಷೆಯಲ್ಲಿ ತನ್ನ ಕಾದಂಬರಿಯನ್ನು ರಚಿಸಿದ್ದರೂ ತೋರುವಿನ ಶೈಲಿಗೂ ಜೇನ್‌ 
ಆಸ್ಟಿನ್‌, ಜಾರ್ಜ್‌ ಎಲಿಯಟ್‌ ಇವರ ಶೈಲಿಗೂ ಇರುವ ಹೋಲಿಕೆ ಅಸಾಧಾರಣ. 
ಬ್ರಾಂಟೆ ಸಹೋದರಿಯರ ಬಗ್ಗೆ ಈ ಕೆಳಗಿನ ವಾಕ್ಯಗಳನ್ನು ಬರೆದಾಗ ತೋರು ತನ್ನ 
ಅಂತ್ಯವನ್ನು ತಾನೇ ಮುನ್ಸೂಚಿಸಿದಂತಿತ್ತು. "ತನ್ನ ಮಕ್ಕಳನ್ನೆಲ್ಲರನ್ನೂ ಒಬ್ಬರಾದ 
ಮೇಲೊಬ್ಬ ರಂತೆ ಕಳೆದುಕೊಂಡು ಯಾರ್ಕ್‌ಷೈರಿನ ಆ ಮನೆಯಲ್ಲಿ ಒಬ್ಬ ಂಟಿಗನಾಗಿ 
ಬದುಕಿದ ಆ ವೃದ್ಧ ತಂದೆಯ ಸ್ಥಿತಿ ಎಷ್ಟು ಚಿಂತಾಜನಕವಾಗಿರಬೇಡ. ಸತ್ಯವಾಗಿ 
ನಮ್ಮ ದಿನನಿತ್ಯ ದ ಜೇವನದಲ್ಲಾ ಗುವ ದಂರಂತಗಳಿಗಿಂತ ಹೆಚ್ಚಿನ ದುರಂತ ಸಾಹಿತ್ಯ ದಲ್ಲಿಲ್ಲ 

ತೋರಂವಿನ ಎರಡನೆಯ ಕಾದಂಬರಿ " ಬಿಯಾಂಕ ಅಥವಾ ಸ್ಪ್ಯಾನಿಷ್‌ ಯುವತಿ] 
ಒಂದು ಅಪೂರ್ಣ ಕೃತಿ. ತೋರುವಿನ ಮರಣಾನಂತರ ಗೋವಿಂದ ಚಂದ್ರನಿಗೆ ತೋರುವಿನ | 
ಹಸ್ತಪ್ರತಿಗಳ ನಡುವೆ ಸುಮಾರು ಎಂಟು ಅಧ್ಯಾಯಗಳು ದೊರೆತವು, ಈ ಎಂಟು 


71 


೫ ತ್ತಿದ್ದ ಇನ್‌ಗ್ರಮ್‌ ಎಂಬಾತ ಬಿಯಾಂಕಳನ್ನು ಮದುವೆಯಾಗಬಯಸುತ್ತಾನೆ. ಅಷ್ಟ 
೫: ಫಲ್ಲೇ ತಂದೆಯೂ ಕಾಲವಾಗುತ್ತಾನೆ. ಇನ್‌ಗ್ರಮ್‌ ಇನ್ನೂ ಇನೆಜಳನ್ನು ಪ್ರೀತಿಸು 


ಅಸ್ವಸ್ಥತೆಯ ಛಾಯೆ ಕಾದಂಬರಿಯನ್ನು ಮುಸುಕಿದೆ. 


ಕೆಲಸದವಳು --ಕಳೆದುಹೋದುದನ್ನು ಮರೆತುಬಿಡಲು ಬಿಯಾಂಕಳಿಗೆ ಸಲಹೆಮಾಡಿ 


| ಇ ಬಜ LN 


ಲ್‌ 
ಬ್‌ 


ಅಧ್ಯಾಯಗಳು 1878 ಜನವರಿಯಿಂದ ಏಪ್ರಿಲ್‌ ತಿಂಗಳವರೆಗೆ ಬೆಂಗಾಲ್‌ ಮ್ಯಾಗ್‌ಜೈನಿ ' 
ನಲ್ಲಿ ಪ್ರಕಟವಾದವು. ಅದಕ್ಕೆ ಗೋವಿಂದ ಚಂದ್ರ ಅಡಿಟಿಪ್ಪಣಿಯೊಂದನ್ನು ಸೇರಿಸಿದ. 
- ಈ ಕಥೆಯನ್ನು ಇಲ್ಲಿಯವರೆಗೂ ಹೆಣೆದ ಆ ಕೋಮಲವಾದ ಕೈ--ಕುಮಾರಿ ತೋರು 
ದತ್‌ಳ ಕೈ ಇಲ್ಲಿಗೆ ನಿಂತುಹೋಯಿತು. ಅನಾರೋಗ್ಯದ ನಿಮಿತ್ತ ನಿಂತುಹೋಯಿತೆ? 
ನನಗೆ ತಿಳಿಯದು. ಹಾಗಿರಲಾರದೆಂದುಕೊಂಡಿದ್ದೇನೆ. ಬಹುಶಃ ಈ ಚಿತ್ರ ಪ್ರಥಮ ' 
ಪ್ರಯತ್ನವಾಗಿರಬೇಕು. ಏಕೆಂದರೆ ಫ್ರೆಂಚ್‌ ಭಾಷೆಯಲ್ಲಿರುವ ಕಾದಂಬರಿ ಇದಕ್ಕಿಂತ. 
ಉತ್ತಮವಾಗಿದೆ. ಸಂಪೂರ್ಣವಾಗಿದೆ. ಪ್ರಥಮ ಪ್ರಯತ್ನವನ್ನು ಕೈಬಿಟ್ಟಿರಬೇಕು. ' 
ಇದಲ್ಲದೆ ಇನ್ನೂ ಕೆಲವು ಅಸಂಪೂರ್ಣ ಕೃತಿಗಳಿವೆ. ಅವುಗಳಲ್ಲಿ ಕೆಲವು ಗದ್ಯದಲ್ಲಿವೆ. 
ಕೆಲವು ಪದ್ಮರೂಪದಲ್ಲಿವೆ. ಆದರೆ ಅವುಗಳಿಗೆ ಮೆರಗು ಬಂದಿಲ್ಲ. ' ತ 

ಫ್ರೆಂಚ್‌ ಕಾದಂಬರಿಯಂತೆಯೇ ಈ ಕಾದಂಬರಿಯ ವಸ್ತುವೂ ದುರಂತ. | 
ಕಾದಂಬರಿ ಆಂಗ್ಲ ಭಾಷೆಯಲ್ಲಿದೆ. ಇಂಗ್ಲಿಷ್‌ ಹಳ್ಳಿಯೊಂದರಲ್ಲಿ ನೆಲೆಸಿರುವ ಸ್ಟ್ಯಾ ಸ್‌ 
ಮಹಿಳೆಯೊಬ್ಬಳ ಕಿರಿಯ ಹಾಗೂ ಬದುಕಿ ಉಳಿದಿರುವ ಏಕಮಾತ್ರ ಪುತ್ರಿ ಬಿಯಾಂಕ 
ಗಾರ್‌ಸಿಯ. ಬಿಯಾಂಕಳ ಅಕ್ಕ ಇನೆಜಳ ಸಾವು, ಫೆಬ್ರವರಿ ತಿಂಗಳ ಮುಂಜಾನಿಯ 
ಚಳಿಯಲ್ಲಿ ಮಸಣಯಾತ್ರೆ, ಅಂತ್ಯಕ್ರಿಯೆ ಇವುಗಳೊಂದಿಗೆ ಕಾದಂಬರಿ ಪ್ರಾರಂಭ. 
ಬಿಯಾಂಕ ಹಾಗೂ ಅವಳ ತಂದೆ ದುಃಖಿಸುತ್ತಾರೆ. ಬಿಯಾಂಕಳಿಗೆ ದುಃಖ ಒತ್ತರಿಸಿ: 
ಬರುತ್ತದೆ. ಮಾರ್ಥ ಎಂಬ ಹುಡುಗಿ -- ಬಿಯಾಂಕಳ ಮನೆಯಲ್ಲಿದ್ದ ಸ್ಕಾಟಿಷ್‌ 
ಒತ್ತಾಯ ಮಾಡುತ್ತಾಳೆ. ಒಂದು ವರುಷವಾದಮೇಲೆ ಗತಿಸಿದ ಅಕ್ಕನನ್ನು ಪ್ರೀತಿ 


& 
Py 
| 

'¢ 


ತ್ತಿರುತ್ತಾನೆ. ಅಷ್ಟರಲ್ಲಿ ಇವರು ಲೇಡಿ ಮೂರ್‌ ಎಂಬಾಕೆಯನ್ನೂ ಅವಳ ಮಗ ಮಗಳನ್ನೂ 
ಸಂಧಿಸುತ್ತಾರೆ. ಬಿಯಾಂಕ ಲೇಡಿ ಮೂರಳ ಮಗನನ್ನು ಪ್ರೇಮಿಸುತ್ತಾಳೆ. ಈತನನ್ನು 


ಮದುವೆಯಾಗಲು ಕುಟುಂಬದಲ್ಲಿ ಕೆಲವು ಅಡಚಣೆಗಳು ಬರುತ್ತವೆ. ಈತ ಕ್ರಿಮಿಯದ 
ಯುದ್ಧಕ್ಕೆ ಹೊರಟುಹೋಗುತ್ತಾನೆ. ಕಥೆ ಇಲ್ಲಿಗೆ ಬಂದು ನಿಂತು ಹೋಗಿದೆ. ಈ 
ಕಾದಂಬರಿಯ ತುಣುಕು ತುಂಬ ಘೋರವಾಗಿ ದುರಂತವಾಗಿ ಕಾಣುತ್ತದೆ. ಮುಂದೆ 
ಬೆಳೆಸಲು ಈ ಕಥೆ ಅತ್ಯಂತ ದುಃಖಮಯವಾಗಿ ತೋರುವಿಗೇ ಕಂಡಿರಬೇಕು. ಅದರಿಂದಲೇ 
ಇದನ್ನು ಅಲ್ಲಿಗೇ ನಿಲ್ಲಿಸಿ ತನ್ನ ಫ್ರೆಂಚ್‌ ಕಾದಂಬರಿಯನ್ನು ಆರಂಭಿಸಿರಬೇಕು. ಅಲ್ಲಿನ 
ನಾಯಕಿಯ ಜೀವನವೂ ಇದ್ದಕ್ಕಿದ್ದಂತೆಯೇ ಅಕಾಲ ಮರಣದಲ್ಲಿ ಮುಕ್ತಾಯಗೊಂಡರೂ 
ಅವಳು ಸ್ವಲ್ಪಕಾಲವಾದರೂ ಸಂತೋಷದಿಂದ ಬಾಳುತ್ತಾಳೆ. ಹಿರಿಯಕ್ಕನ ಮರಣದ 
ಘಟನೆ ತೋರುವಿನ ಮನಸ್ಸನ್ನಾಕ್ರಮಿಸಿ ಅವಳ ವ್ಯಕ್ತಿತ್ವಕ್ಕೆ ಸಹಜವಲ್ಲದ ಒಂದು 


72 


ES NEE ಲ್ಮ್‌್ಚರೀಟ್‌ 


೧೫. ಲಾವಣಿಗಳು ಹಾಗೂ ಪುರಾಣ ಕಥೆಗಳು 


ತೋರು " ಹಿಂದೂಸ್ಥಾನದ ಪುರಾತನ ಲಾವಣಿಗಳು ಹಾಗೂ ಪುರಾಣ ಕಥೆಗಳು' 
ಕೃತಿಯನ್ನು ಬರೆದಾಗ ಅದುವರೆಗೂ ಅರೆಬಿರಿದಿದ್ದ ಕಮಲದ ಮೊಗ್ಗು ಪ್ರಾಚ್ಯ ಸೂರ್ಯನ 
ಕಾಂತಿಯಲ್ಲಿ ಪೂರ್ಣವಾಗಿ ಅರಳುವಂತಾಯಿತು. ತೋರು ಫ್ರಾನ್ಸ್‌ ಮತ್ತು ಇಂಗ್ಲೆಂಡ್‌ 
ದೇಶಗಳನ್ನು ಎಷ್ಟೇ ಪ್ರೀತಿಸಿದರೂ ಆ ದೇಶಗಳ ಬಗ್ಗೆ ಬರೆಯುವಾಗಲೆ ಆಗಲಿ, ಆ 
ದೇಶಗಳ ಸಾಹಿತ್ಯ ಭಾಗಗಳನ್ನು ಭಾಷಾಂತರಿಸುವಾಗಲೆ ಆಗಲಿ ಯಾವಾಗಲೂ ಸಂಪೂರ್ಣ 
ವಾಗಿ ನಿಸ್ಸಂಕೋಚದಿಂದ, ಆರಾಮದಿಂದ ಇರಲಿಲ್ಲ. ಸಂಸ್ಕೃತ ಸಾಹಿತ್ಯ ಭೂಮಿಯಲ್ಲಿ 
ಬೆಳೆದ ಹೂಗೊಂಚಲೊಂದನ್ನು ಕಟ್ಟುವ ಪ್ರಯತ್ನ ಮಾಡಿದಾಗಲೇ ಅವಳ ನಿಜವಾದ 
ಕಾವ್ಯ ಪ್ರತಿಭೆ ಗೋಚರವಾದದ್ದು. ಎಡ್‌ಮಂಡ್‌ ಗಾಸ್‌ ಹೇಳಿದಂತೆ " ಫ್ರೆಂಚ್‌ ಹೊಲ 
ಗದ್ದೆಗಳಲ್ಲಿ ಕಟ್ಟಿದ ಕಂತೆ ತೋರುವಿನ ಬರವಣಿಗೆಯಲ್ಲೆಲ್ಲ ಅತ್ಯಂತ ಅಸಮರ್ಪಕ. ಆದರೆ 
ಅದರಿಂದ ಅದರ ಸ್ವಾರಸ್ಯ ಮಾತ್ರ ಸ್ವಲ್ಪವೂ ಕಡಿಮೆಯಾಗಿಲ್ಲ. ಆಕೆಯ ಸ್ವತಂತ್ರ 
ಆಂಗ್ಲ ಕವನಗಳ ಬಗ್ಗೆ ಆತ ಹೀಗೆ ಹೇಳಿದ್ದಾನೆ. “ಮುಂದಿನ ಪೀಳಿಗೆಗೆ ತೋರು 
ಜೀವಂತಳಾಗಿ ಉಳಿಯುವುದು ಅವಳ ಸ್ವತಂತ್ರ ಆಂಗ್ಲ ಕವನಗಳಿಂದ ಎಂದು ನಾವು 
ನಂಬುತ್ತೇವೆ. ಈ ಲಾವಣಿಗಳು ಅವಳ ಕೊನೆಯ ಹಾಗೂ ಅತ್ಯಂತ ಪ್ರಬುದ್ಧ 
ಬರವಣಿಗೆ. ' 
| ಲಾವಣಿಗಳ ಮೊದಲ ಮುದ್ರಣ 1882 ರಲ್ಲಿ ಲಂಡನ್ನಿನ ಕೇಗನ್‌ ಪಾಲ್‌, ಟ್ರೆಂಚ್‌ 
ಮತ್ತು ಕಂಪೆನಿ ಅವರಿಂದ ಪ್ರಕಟವಾಯಿತು. ಇದಕ್ಕೆ ಎಡ್‌ಮಂಡ್‌ ಗಾಸ್‌ ಒಂದು 
ಸೈರಣರೂಪದ ಮುನ್ನುಡಿ ಬರೆದಿದ್ದಾನೆ. ಈ ಮುನ್ನುಡಿ ಬರೆದದ್ದು 1881 ರಲ್ಲಿ. 
ಅದಾದಮೇಲೆ ಈ ಕೃತಿ ಐದು ಮುದ್ರಣಗಳನ್ನು ಕಂಡಿದೆ. ಕೊನೆಯ ಮುದ್ರಣವನ್ನು 
1927 ರಲ್ಲಿ ಮೊದಲ ಮುದ್ರಣದ ಪ್ರಕಾಶಕರೇ ಮುದ್ರಿಸಿದರು. ಇನ್ನೊಂದು ಮುದ್ರಣ 
 'ಮದರಾಸಿನಲ್ಲಾಗಿ ಕಾಲಿದಾಸ್‌ ಕಂಪೆನಿಯವರಿಂದ ಪ್ರಕಟಿಸಲ್ಪಟ್ಟಿತು. ಇದು ಯಾವ 
ವರುಷ ಆಯಿತೆಂದು ತಿಳಿಯದು. ವರುಷವನ್ನು ಹೆಸರಿಸಿಲ್ಲ. ಇದರಲ್ಲಿ ಗಾಸನ 
'ಮುನ್ನುಡಿಯೂ ಇಲ್ಲ. ಬದಲಾಗಿ ಉಪಯೋಗಕ್ಕೆ ಬರದ ಪ್ರಕಾಶಕರ ನುಡಿ ಮಾತ್ರ ಇದೆ. 
ತನ್ನ ಮುನ್ನುಡಿಯಲ್ಲಿ ಗಾಸ್‌ ಈ ರೀತಿ ಹೇಳಿದ್ದಾನೆ: " ತೋರು ಇಂದು ಬದುಕಿದ್ದರೆ 
' ಖ್ಯಾತವೆತ್ತ ಐರೋಪ್ಯ ಬರಹಗಾರರೆಲ್ಲರಿಗಿಂತ ಕಿರಿಯಳಾಗಿರುತ್ತಿದ್ದಳು. ಈಗಾಗಲೆ 
 ಸಾಕಪ್ಟಿರುವ ಅವಳ ಖ್ಯಾತಿ ಸಂಪೂರ್ಣವಾಗಿ ಮರಣಾನಂತರದ ಖ್ಯಾತಿ.' ಈ ಲಾವಣಿ 
ಗಳು ತೋರುವನ್ನು ತನ್ನ ನಾಡಿನಲ್ಲಿ ತನ್ನದೇ ಆದ ಪ್ರಪಂಚದಲ್ಲಿ ನೆಲೆಸುವಂತೆ ಮಾಡಿದವು. : 
ಇ. ಜೆ. ಥಾಮಸ್‌ ಈ ರೀತಿ ಹೇಳಿದ್ದಾನೆ: "ಕೀಟ್ಸ್‌ ಕವಿಗೆ ಹೇಳಿದಂತೆಯೇ ಇಲ್ಲಿಯೂ 


73 


AN 
4 


ಕೂಡ ಯಾವುದೋ ಒಂದು ಧ್ವನಿ ಅವಳನ್ನು " ಏನು ಮಾಡಬೇಕೆಂದಿರುವೆಯೋ ಅದನ್ನು ' 
ಬೇಗಮಾಡಿ ಮುಗಿಸು ' ಎಂದು ಹೇಳುತ್ತಿತ್ತು. ಅರುವಿನ ಮರಣಾನಂತರ ತೋರು ' 
ವಿನ ಆತುರ ಇನ್ನೂ ಹೆಚ್ಚಿತು. ಆದರೆ ಎಲ್ಲ ರೀತಿಯ ಆತುರ ಅಪ್ರಬುದ್ಧತೆ ಇವುಗಳ" 
ನಡುವೆಯೂ ಅವಳು ಬಹಳ ಬೇಗ ತನ್ನೆಲ್ಲ ಕಾವ್ಯಸಂಬಂಧವಾದ ಕೊರತೆಗಳಿಂದ ' 
ಮುಕ್ತಳಾಗುತ್ತಿದಳೆಂಬುದಕ್ಕೆ ಅನೇಕ ಕುರುಹುಗಳಿವೆ. ಅನುಭವದಿಂದ ಅವಳ ಇತಿ 3 
ಮಿತಿಗಳು ಮಾಯವಾಗಬಹುದು. ಏಕೆಂದರೆ ಅವು ಅಷ್ಟೇನೂ ಬೇರೂರಿರಲಿಲ್ಲ. . 
ಥಾಮಸ್‌ ಹೀಗೆ ಹೇಳಿದ್ದಾನೆ: "ಅವಳ ಕೃತಿಗಳಲ್ಲಿ ಲಾವಣಿಗಳು ತಮಗಾಗಿಯೇ ' 
ಒಂದು ರೀತಿಯ ಅಮರತ್ವವನ್ನು ಪಡೆಯಲು ಬಹುಮಟ್ಟಿಗೆ ಅರ್ಹವಾಗಿವೆ.' "ಅವು ' 
ಅಷ್ಟೇನೂ es ಜಾಳುಜಾಳಾಗಿದ್ದರೂ ಅವನ್ನೆಲ್ಲವನ್ನೂ ಸಂಕಲಿಸುವ ಒಂದು ' 
ಏಕತೆಯಿದೆ.' ಆದರೆ ತೋರು ಇಲ್ಲ ಜಾಗರೂಕಳಾಗಿಲ್ಲವೆಂಬುದು ಮಾತ್ರ ನಿಜ, 
ಅಪ್ಟೇ ಅಲ್ಲ. ಅವಳು ತಾನು ಬಣ್ಣಿಸುತ್ತಿರುವ ವಸ್ತುಗಳ ಬಗ್ಗೆ ಆಳವಾದ ಸಹಾನು ' 
ಭೂತಿಯನ್ನು ಹೊಂದಿಲ್ಲ. ವಸ್ತುವಿನ ಪಾತ್ರಗಳ ಹೊರಗೆ ನಿಂತು ನೋಡುತ್ತಾ ಳೆ 3 
ಅವಳು. ಈ ಳಳ. ಹೇಳುವಾಗ ಥಾಮಸ್‌ ತೋರುವನ್ನು ತೀರ ವಿದೇಶೀಯ 
ದೃಷ್ಟಿಯಿಂದ ನೋಡುತ್ತಿದ್ದಾನೆ ಎನಿಸುತ್ತದೆ. ತೋರು ಕೈಸ್ತಳಾದರೂ ತಾನು ಬಣ್ಣಿ ' 
ಸಿದ ಹಿಂದೂ ವಸ್ತುವಿನ ಭಾಗವಾಗಿ ಅದನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡಿದ್ದ 
ಳೆಂಬುದನ್ನು ಥಾಮಸ್‌ ತಾನು ಅರಿತಂತೆ ಕಾಣುವುದಿಲ್ಲ. ಅಲ್ಲದೆ ಪ್ರಾಚೀನ ಭಾರತದ 
ಪುರಾಣ ಐತಿಹ್ಯಗಳು ಆದಿಕಾಲದ ಅಸಂಸ್ಕೃತ ಕಥೆಗಳಲ್ಲ. ಮೊದಲ ಶ್ರೇಣಿಗೆ ಸೇರಿದ 
ಕಥೆಗಳಿಗಿರಬೇಕಾದ ಸಾಹಿತ್ಯ ಮೌಲ್ಯ ಇಲ್ಲದಿರುವ ಸಾಹಿತ್ಯವಾಗಲಿ ಖಂಡಿತ ಅಲ್ಲ. 
ತೋರು ಅರಿಸಿಕೊಂಡ ಕಥೆಗಳು ಪ್ರಸಿದ್ಧವೂ, ಗ್ರೀಕ್‌ ಐತಿಹ್ಯಗಳಂತೆ ಪ್ರಾಚೀನ ಸಂಸ್ಕೃತಿ, ' 
ಪರಂಪರೆಗಳ ಪ್ರತೀಕವೂ ಆಗಿದ್ದವು. 'ತೋರುವೇ ಈ ರೀತಿ ಬರೆದಿದ್ದಾಳೆ: * ಸಂಸ್ಕೃತ 
ಗ್ರೀಕ್‌ ಭಾಷೆಯಷ್ಟೇ ಪುರಾತನ ಉಜ್ವಲ. ' ಅಲ್ಲದೆ ಈಗಿನ ಬರಹಗಾರರಿಗಿಲ್ಲದ ಒಂದು ' 
ಅನುಕೂಲ ಅವಳಿಗಿತ್ತು. ಸಂಸ್ಕೃತ ವಸ್ತುವಿಶೇಷಗಳನ್ನು ಪಾಶ್ಚಿಮಾತ್ಯ ಜಗತ್ತಿಗೆ ' 
ಪರಿಚಯ ಮಾಡಿಕೊಟ್ಟ ಮೊದಲಿಗರಲ್ಲಿ ತೋರು ಒಬ್ಬಳು. ಥಾಮಸ್‌ ತಾನೇ ಈ 
ರೀತಿ ಹೇಳಿದ್ದಾನೆ: "ತೋರು ಒಬ್ಬ ಅನುಪಮ ಮಹಿಳೆ. ಈಕೆಯ ಸ್ಥಾನ ಸ್ಕಾಫೊ 
ಹಾಗೂ ಎಮಿಲಿ ಬ್ರಾಂಟಿ ಇವರೊಂದಿಗೆ. ಈಕೆಯ ವ್ಯಕ್ತಿತ್ವವೂ ಅವರಷ್ಟೇ ಸತ್ವಯುತ, 
ಅಜೇತ.' 4 

ಹಿಂದೂ ನೀತಿಕತೆಗಳ, ನೈತಿಕ ಮೌಲ್ಯಗಳ ಬಗ್ಗೆ ತೋರುವಿಗೆ ಸಂಪೂರ್ಣ ಸಹಾನು ' 
ಭೂತಿಯಿದೆ. ಇದಕ್ಕೆ ಹೊರತಾದದ್ದು ಒಂದು ಮಾತ್ರ. ಆ ಕವನ ರಾಜ ಸನ್ಯಾಸಿ. 
ಇಲ್ಲಿ ತೋರು ಈ ರಾಜರ್ಷಿ ಇಹದ ವಸ್ತುಗಳ ಬಗೆಗಿರುವ ತನ್ನ ಪ್ರೇಮದಿಂದ ಸಂಪೂರ್ಜ ತ 
ವಿಮುಕ್ತನಾಗಕೂಡದೆಂದು ಹೇಳುತ್ತಾಳೆ. | 


ಕ ೫ “ಅದರೆ ನಾವು, ಅಧಿಕಸುಖದಿಂದ ಜೀವಿಪ ನಾವು 


ಸತ್ತ ದೈವ ನಿಯಮದಿಂದಲೆ ಬದುಕಿರುವ ನಾವು ಶೆ 
ಲ್‌ ಹ ಜಟ! | 
ಫಂ | ನ ದೇವನೆಂದರೆ ಪ್ರೇಮ ಮೂರ್ತಿ ಎಂದು. | 


ತ್ರೆ $< 
Np 74 
ಸಷ 
+ » 
ಇ 


( 


ಅವನಿಗೆ ಬೇಡ ಆ ಪೂಜೆ. ಜಿತೇಂದ್ರಿಯರ ಹೆಮ್ಮೆ ಭಾವ 

ಸನ್ಯಾಸಿನಿಯ ವ್ರತನಿಯಮ ಕಠೋರತಪಶ್ಚರ್ಯೆ x 
ಇವಾವುವೂ ಬೇಡ. ಬೇಕು ಒಂದೇ ಒಂದು ಅದುವೆ ಪ್ರೇಮ 
ದೇವ ತೋರಿಪ ಪ್ರೇಮದಂದದ ಸಮಸ್ತರ ಯೋಗಕ್ಷೇಮ.” 


ರಾಜ ಭರತ ತನ್ನ ಸಾಕು ಜಿಂಕೆಯ ಬಗ್ಗೆ ತುಂಬ ಅಭಿಮಾನದಿಂದದ್ದಕಾರಣ ಅವನು 
ಒಂದು ದೊಡ್ಡ ಅಪರಾಧವನ್ನೇ ಮಾಡಿದ್ದಾನೆ ಎಂದು ಹೇಳುವ ಬ್ರಾಹ್ಮಣನ ಬಗ್ಗೆ 
ಅಲ್ಪ ಕರುಣೆಯನ್ನೂ ತೋರಲಾಗುವುದಿಲ್ಲ ಎಂದಿದ್ದಾಳೆ ತೋರು. ಇದೊಂದನ್ನು 
ಬಿಟ್ಟರೆ ಪ್ರಾಚೀನ ಭಾರತದ ರೀತಿನೀತಿಗಳ ಬಗ್ಗೆ ತೋರು ಸಹಾನುಭೂತಿಯಿಂದಿಲ್ಲದ 
ಸಮಯವೇ ಇಲ್ಲ. 

ಥಾಮಸ್‌ ತೋರುವಿನ ಗುಣವಾಚಕಗಳೂ ಭಾವನೆಗಳೂ "“ ಇತರರಿಂದ ಎರವಲು 
ಪಡೆದವು. ಆದ್ದರಿಂದ ಹಳತು' ಎಂದು ಹೇಳಿರುವುದು ಸರಿ ಎನಿಸುತ್ತದೆ. ತೋರಂ 
ಛಂದೋಗತಿಗಾಗಿ ಬೇಕಿದಕ್ಕಿಂತ ಹೆಚ್ಚಾ ಗಿ ಗುಣವಾಚಕಗಳನ್ನು ಉಪಯೋಗಿಸುತ್ತಾಳೆ. 
ಅಲ್ಲದೆ ಅವಳ ವಿರಾಮ ಚಿಹ್ನೆಗಳ ಬಳಕೆಯೂ ಅಷ್ಟೆ. ಬಲು ಹೆಚ್ಚು . ಆದರೆ ಅವಳ 
ಲಾವಣಿಗಳು ತಡೆಯಿಲ್ಲದೆ ಸಾಗುತ್ತವೆ. ಫ್ರೆಂಚ್‌ ಭಾಷಾಂತರಗಳಿಗಿಂತ ಇವುಗಳ 
ಮುಡಿ ಸುಗಮವಾಗಿದೆ. ಇವು ಅವುಗಳಂತೆ ಕುಂಟುವುದಿಲ್ಲ. ಅಲ್ಲದೆ ಇವುಗಳಲ್ಲಿ ಕಾವ್ಯ 
ಪ್ರೇರಣೆಯಿದೆ. ತೋರು ಸಂಸ್ಕೃತ ಸಾಹಿತ್ಯದ ಸಮೃದ್ದ ಸಾಗರವನ್ನು ಕೀಟ್ಸ್‌ ಕವಿಯ 
ಅಷ್ಟಪದಿಯಲ್ಲಿ ಕಾರ್‌ಟೆಜ್‌ ನಿಟ್ಟಿಸಿದಂತೆ ನಿಟ್ಟಿಸುತ್ತಾಳೆ. 

ಮತ್ತೆ ಅದೇ ಕಥೆ. ತೋರು ಬದುಕಿದ್ದರೆ ಏನಾಗಬಹುದಾಗಿತ್ತು! ತನ್ನ 
ನಾಡಿನ ಪ್ರಾಚೀನ ಭಾಷೆಯ ಅಮೂಲ್ಯ ಸಾಹಿತ್ಯರತ್ನಗಳನ್ನು ಆಳವಾಗಿ ಅಭ್ಯಾಸ 
ಮಾಡಲು ಬೇಕಾದ ಜೀವಿತಕಾಲ ಅವಳದಾಗಲಿಲ್ಲ. 

ಸಾಕಷ್ಟು ಅನುಭವವಿಲ್ಲದೆ ಇದ್ದುದರಿಂದ ಅನೇಕ ಕೊರತೆಗಳು ಅವಳ ಕಾವ್ಯದಲ್ಲಿ 
ಕಂಡರೂ ಅವಳ ಕಾವ್ಯ ಸತ್ವಯುತವಾಗಿದೆ. ಲಾವಣಿಗಳಿಂದ ಇಲ್ಲಿ ಒಂದು ಸುಂದರ 
ಕಾವ್ಯ ಭಾಗವನ್ನು ಉದ್ದರಿಸುತ್ತೇನೆ. 


ಉಷೆ ಬಂದಳು ವನಕೆ ಚೆಲುವು ತಂದಳು 
ಬಿಸಿಲೇರಿತು ವನದಿ ಸೊಬಗು ಮೂಡಿತು 
ರವಿ ಮುಳುಗಿದ ಚೆಲುವು ಕಟ್ಟೆಯೊಡೆಯಿತು. 


ಮುಸ್ಸಂಜೆಯ ಹೊಂಬೆಳಕು ಬಾಲಚಂದ್ರನ ಹೊಳಪು 
ಮೂಡಿ ಮೆರೆದವು. ರೂಪುರೂಪಾಂತರವಾಯಿತು. 
ಬಣ್ಣ ಮೆಲ್ಲನೆ ಕರಗಿತು. ಕತ್ತಲು ಆವರಿಸಿತು. 


ಬೆಳ್ಳಿ ಸರಿಗೆಯ ನೀಲ ಪದರವು ಇಳೆಯನೆಲ್ಲವ ಕವಿಯಿತು. 
ಅಗೋ ಅಲ್ಲಿ ಎಲೆಗಿಡ ಬೆಳೆದಿಹ ಬೆಟ್ಟದ ಬಳಿ 


73 


ಮಂಜಿನ ಮಣಿ ಸಂಗದಲರಳಿದ ಮೊಗ್ಗೆಗಳಾ 
ಸುಗಂಧದಿಂ ತುಂಬಿದ ಇಳಿಜಾರಿನ ತಡಿ 
ಪತಿ ಸಹಧರ್ಮಿಣಿ ಸತಿ ನಡೆದರು. 


ಈಗ ಉದ್ಧರಿಸಿದ ಕಾವ ಭಾಗದ ಆರಂಭ ಸೊಗಸಾಗಿದ್ದರೂ ಇದೇ ಸೊಗಸನ್ನು 4 
ಬಹುಕಾಲ ತೋರು ಉಳಿಸಿಕೊಳ್ಳುವುದಿಲ್ಲ. ಕಾವ್ಯಭಾಗದ ಕೊನೆಯ ಹೊತ್ತಿಗೆ ' 
ಪದಗಳು ಕುಂಟಲಾರಂಭಿಸುತ್ತವೆ. ಅಲ್ಲದೆ ಕಥಾಭಾಗವನ್ನು ಮುಂದುವರಿಸುವ ಕಾತುರ ' 
ದಲ್ಲಿ ಕಾವ್ಯಮಾಧುರ್ಯ ಕುಂದುತ್ತದೆ. ಸಾಲುಗಳ ಇಂಪು ಕಡಮೆಯಾಗುತ್ತದೆ. ಶ್ತ 

ತೋರು ಪ್ರಾಚೀನ ಭಾರತದ ದೇವರುಗಳನ್ನು ಗೌರವದಿಂದ ಕಂಡಳು. ಯಮ 
ಧರ್ಮನ ಹಾಗೂ ಉಳಿದ ದೇವತೆಗಳ ಬಗ್ಗೆ ಅವಳ ಮೆಚ್ಚುಗೆ ಎಲ್ಲೆಲ್ಲೂ ಸ್ಪಷ್ಟವಾಗಿದೆ. ' 
ಪ್ರಾಚೀನ ಸಂಸ್ಕೃತಿಯ ಬಗ್ಗೆ ಆಳವಾದ ನಂಬುಗೆಯಿದೆ. ತೋರುವಿನ ಕೈಸ್ತ 
ಮತ ಭಾವ ಎಲ್ಲಿಯೂ ಇದರೊಂದಿಗೆ ಹೆಣಗಾಟಕ್ಕೆ ನಿಲ್ಲುವುದಿಲ್ಲ. ಬೇರಾವ ಧರ್ಮ 

"ವನ್ನೂ ಸಂಕುಚಿತವಾದ ದೃಷ್ಟಿಯಿಂದ ನೋಡದ ತೋರು ನಿಜವಾದ ಕೈಸ್ತಳಾಗಿದ್ದಳು. ' 
ಅಂತೆಯೇ ತನ್ನದೇ ಸರಿಯೆಂದು ವಾದಿಸದ, ವಿಶಾಲ ಹೃದಯದ ಸಹನಾ ಮೂರ್ತಿ ' 
ತೋರು ಹಿಂದೂ ಧರ್ಮದ ನಿಜವಾದ ಕುವರಿಯಾಗಿದ್ದಳು. ' 
| ತೋರುವಿನ “ಕಥನ ಕವನ' ಗಳು ಹಿಂದೂ ಸಂಸ್ಕೃತಿಯಲ್ಲಿ ಬೇರೂರಿವೆ. ಅವಳ ' 
ಹ್‌. ಕಾವ್ಯ ಮೂಲತಃ ನಾ ಕೆಲವು ವಿಮರ್ಶಕರು ಶ್ರೀಮಂತವಾದ ' 
೫. ಸಂಸ್ಕೃತ ಭಾಷೆಯ ಸಾಹಿತ್ಯವ: ್ನ್ನ ಅಷ್ಟೇ: ಶ್ರೀಮಂತವಾಗಿ ಆಂಗ್ಲ ಭಾಷೆಗೆ ಅನುವಾದಿಸಿಲ್ಲ 
೫ ವೆಂದು ಅಭಿಪ್ರಾಯ ಪಟ್ಟಿದ್ದಾರೆ. * ಘನವಾದ ಸಂಸ್ಕೃತದಲ್ಲಿದ್ದಾಗ ಅವುಗಳಿಗಿದ್ದ 
3 ದುಃಖಭರಿತವಾದ ಲಯವಾಗಲಿ, ಕಮಯಿತ್ರಿಗೆ ತನ್ನದೇ ಆದ ಬಂಗಾಳಿ ಭಾಷೆಯಲ್ಲಿ 
ಸುಲಭವಾಗಿ ಕರಗತವಾಗಬಹುದಾಗಿದ್ದ ಸಹಜ ಸೌಂದರ್ಯವಾಗಲಿ ಆಂಗ್ಲ ಭಾಷೆಯ ' 
ಕವನಗಳಿಗೆ ಬಂದಿಲ್ಲ.' 
" ಪ್ರತಿಮೆಗಳು, ಪ್ರಕೃತಿ ದೃಶ್ಯಗಳು ತಮ್ಮ ಮೆರುಗನ್ನೂ, ಸಮೃದ್ಧಿಯನ್ನೂ 
ಅಲಂಕಾರವನ್ನೂ ಕಳೆದುಕೊಂಡಿವೆ. ಆಂಗ್ಲ ಭಾಷೆ ತೋರುವಿನ ಕೈಯಲ್ಲಿ ಎಷ್ಟೇ ' 
ಲೀಲಾಜಾಲವಾಗಿ ಮೂಡಿದ್ರರೂ ಅದು ಫ್ರೆಂಚ್‌ ಭಾಷೆ ಅವಳಿಗೆ ತಂದುಕೊಟ್ಟ ಲಾಲಿತ್ಯ 
ವನ್ನೂ ನಯವನ್ನೂ ತಂದುಕೊಡಲಿಲ್ಲ. ಇದರಿಂದಾಗಿ ಭಾವನೆಗಳಲ್ಲೂ ಬರಹದಲ್ಲೂ 
ಇರಬಹುದಾಗಿದ್ದ ಅಭಿವ್ಯಕ್ತಿಯ ಆತ್ಮೀಯತೆ ಸಹಜವಾಗಿಯೇ ಕುಂದಿದೆ, ಕಂದಿದೆ. 
ಕಾಳಿದಾಸನನ್ನೇ ಆಗಲಿ, ಬಾಣನನ್ನೇ ಆಗಲಿ, ಉಳಿದ ಯಾವ ಸಂಸ್ಕೃತ ಬರಹಗಾರ ' 
ನನ್ನೇ ಆಗಲಿ ಓದಿದಾಗಲೆಲ್ಲ ಓದುಗನಿಗೆ ಅಲ್ಲಿರುವ ಅಲಂಕಾರಿಕ ಶೈಲಿ, ನಾಯಕ ನಾಯಕಿ : 
ಯರ ಮೇಲಿನ ಪ್ರಶಂಸೆಯ ಸುರಿಮಳೆ, ದೇವರುಗಳ, ರಾಜರ ವರ್ಣನೆಯಲ್ಲಿನ ಭವ್ಯತೆ, 
' ಪ್ರಕೃತಿಯಲ್ಲಿನ ಸಮೃದ್ಧತೆ ಇವುಗಳ ಪರಿಚಯವಾಗದಿರುವುದಿಲ್ಲ. ಆದರೆ ವಿದೇಶಿ 
ಹ್‌ ಸ i 2 ಓದುಗರಿಗಾಗಿ ಬರೆದ. ತೋರು ಇವನ್ನೆಲ್ಲ ಇರುವಂತೆಯೇ ಹೇಳದೆ ಅವರಿಗಾಗಿ ಮೊಟಕು ' 
' ಗೊಳಿಸಿದ್ದಾಳೆ. ಅಲ್ಲದೆ ಒಂದು ಆಧುನಿಕ ಮೆರುಗನ್ನೂ ಕೊಟ್ಟಿದ್ದಾಳೆ. ಆದರೆ ಈ 
ಕಥನ ಕವನಗಳ ವಸ್ತುವೇ ಪ್ರಾಚೀನವಾದ್ದರಿಂದ ಅವಳನ್ನೂ ಪ್ರಾಚೀನ ಕವಿ ಸಲ] 


76 


ಭ್‌ As had ee  ). 


(ಇಡ 


| 3 ಯಿಲ್ಲ. ಯೂರೋಪಿನ ದೃಷ್ಟಿಯಲ್ಲಿ ಬಂಗಾಳ ಒಂದು ಕೆಳದರ್ಜೆಯ ನಾಡು ಎನಿಸಿ 
೫ ಕೊಂಡಿದ್ದಾಗ ಅದನ್ನು ಐರೋಪ್ಯ ರಾಷ್ಟ್ರಗಳ ದೃಷ್ಟಿಯಲ್ಲಿ ಒಂದು ಉತ್ತಮ ಮಟ್ಟದ 


ಬೀಡನ್ನಾಗಿಸಿದ ಸಾಹಿತ್ಯ ನಾಯಕರಲ್ಲಿ ತೋರು ಕೂಡ ಒಬ್ಬಳು. ಬಂಗಾಳಿಗಳು 


ತಮ್ಮಲ್ಲಿ ತಾವೇ ನಂಬಿಕೆಯನ್ನು ಕಳೆದುಕೊಂಡವರಾಗಿ ತಮ್ಮನ್ನೂ ತಮ್ಮ ದೇಶವನ್ನೂ 


ಶಪಿಸುತ್ತಿದ್ದಾಗ ತೋರು ಪಾಶ್ಚಾತ್ಯ ಕಾವ್ಯಪರಂಪರೆಯಿಂದ ದೂರಸರಿದು ತನ್ನ ತಾಯಿ 


. ನಾಡಿನ ಕಥೆಗಳನ್ನು ಕಾವ್ಯವಾಗಿ ಹಾಡಲು ಮೊದಲಿಟ್ಟಳು.' 


` ಹಿಂದೂಸ್ಥಾ ನದ ಪ್ರಾಚೀನ ಲಾವಣಿಗಳು, ಪುರಾಣ ಕಥೆಗಳು' ಕೃತಿಯ 
ಐದನೆಯ ಮುದ್ರಣದಲ್ಲಿರುವ ಕವನಗಳನ್ನು ನೋಡಿದಾಗ " ಸಾವಿತ್ರಿ” ಅತ್ಯಂತ ದೊಡ್ಡ 
ಕವನ. ಅಂತೆಯೇ ಅತ್ಯಂತ ಜನಪ್ರಿಯ ಕವನವೂ ಹೌದು. ಕಾವ್ಯ ಗಂಭೀರ 
ವಾಗಿದೆ. ಪ್ರಕೃತಿಸೌಂದರ್ಯದ ಶ್ರೀಮಂತಿಕೆ ಇಲ್ಲಿ ಭವ್ಯವಾಗಿ ಚಿತ್ರಿತವಾಗಿದೆ. 
ಅಷ್ಟಾಕ್ಷರಗಳ ಚತುಷ್ಪದಿಗಳು ಬೇಸರ ತರಿಸುವುದಿಲ್ಲ. ಕಾವ್ಯದಲ್ಲಿ ಮಹೋನ್ನತ ಕಾವ್ಯದ 


.. ಛಾಯೆಯಿದೆ. ಕಾವ್ಯ ಗಂಭೀರವಾಗಿ ಮಹಾಕಾವ್ಯದ ಜಾಡಿನಲ್ಲಿದ್ದರೂ ಭಾವಪೂರ್ಣ 
.. ವಾಗಿದೆ. ಇದು ಮಹಾಕಾವ್ಯದ ರೀತಿಯಲ್ಲೂ ಇದೆ. ಭಾವ ಪೂರ್ಣವಾಗಿಯೂ ಇದೆ- 


ಮಹಾಕಾವ್ಯಗಳಿಂದಲೂ ಪುರಾಣಗಳಿಂದಲೂ ಆರಿಸಿರುವ ಉಳಿದ ಕಥೆಗಳೂ _ 


' ಉತ್ತಮವಾಗಿವೆ. ತೋರು ಯಾವಾಗಲೂ ದೀನದಲಿತರ ಬಗ್ಗೆ ಅನಾಮಧೇಯರ 
' ಬಗ್ಗೆ ಹೆಚ್ಚಿನ ಸಹಾನುಭೂತಿ ತೋರಿಸುತ್ತಿದ್ದಳು. ತೋರು ಆರಿಸಿರುವ ಕಥೆಗಳು. 


೩ 


* ಅವಳ ಆ ಕಥೆಗಳನ್ನು ರೂಪಿಸಿರುವ ರೀತಿ, ಅವುಗಳ ನೈತಿಕ ಮೌಲ್ಯವನ್ನು ಮತ್ತಷ್ಟು 


ಹೆಚ್ಚಿಸಿವೆ. “ ಸೀತಾ' ಕಥೆಯಲ್ಲಿನಂತೆಯೇ " ಸಾವಿತ್ರಿ' ಯಲ್ಲೂ ತೋರು ಭಾರತೀಯ 
ಮಹಿಳೆ, ಭಾರತೀಯ ಪತ್ನಿ ಇವರ ಬಗ್ಗೆ ತನ್ನ ಅಪಾರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ 
ದ್ದಾಳೆ. ಈ ಪಾತ್ರಗಳ ಸ್ಥಿ ರತೆ ತೋರುವಿನ ಮೇಲೆ ಅಸಾಧಾರಣ ಪ್ರಭಾವ ಬೀರಿತು. 
"ಲಕ್ಷ್ಮಣ' ಎಂಬ ಕವನ " ಸಾವಿತ್ರಿ ' ಕವನದಷ್ಟು ನೀಳವಾಗಿಲ್ಲ. " ಲಕ್ಷ್ಮಣ' ಕವನ ಸೀತಾ 
ಲಕ್ಷ್ಮಣ ಸಂವಾದ. ಈ ಕವನದಲ್ಲಿ ಸೀತೆ ತನ್ನನ್ನು ರಕ್ಷಿಸಲೆಂದೇ ಇರುವ ತನ್ನ 


pe ಮೈದುನನ ಬಗ್ಗೆ ಅಪಾರ್ಥ ಕಲ್ಪಿಸುತ್ತಾಳೆ. “ಜೋಗಧ್ಯಉಮ' ಒಂದು ಜಾನಪದ ಕಥೆ. 


' ಈಕಥೆಯನ್ನು ತೋರು ತನ್ನ ತಾಯಿಯಿಂದ ಕೇಳಿರಬೇಕು. ಕೊನೆಯಲ್ಲಿ ಹೀಗೆ ಹೇಳಿದ್ದಾಳೆ: 


` ಆದರೆ ಈ ಕಥೆ ತುಂಬ ಸೊಗಸಾಗಿದೆ. ಸುಂದರ ಜಾನಪದ ಕಥೆಯಿದು. 
... ನಿಜವಾಗಿ ಸುಂದರವಾದ ಭಾವನೆ. ನಮ್ಮ ಭಾರತದಲ್ಲಿ ಇಂತಹ ನೂರಾರು ಭಾವನೆ 


ಅರ್ಥವಿದೆಯೇ ಈ ಕಥೆಗೆ ಹುಚ್ಚು ಚ್ಚು ಎನಬಹಂದು 
ಮುಂದೋಡುತ್ತಿರುವ ಜಗಕೆ ಹೊಂದದೇ ಇರಬಹುದು 
ಆದರಿದ ನುಡಿದ ಆ ಜೀವ ನಾನೊಲಿದ ಜೀವ 

ಅದಕೆಂದೆ ಇರಲೆಂದೆ ಈ ಕವನದ ಭಾವ. 


«೪ 


ಇದಂ 


ಗಳಿವೆ. ಸಾಧಾರಣ ಹಳ್ಳಿಯ ಹುಡುಗಿಯಂತೆ ದೇವಿ ಭಂವಿಗೆ ಇಳಿದು ಬಂದ ಕಥೆಗೆ 
ತೋರಂ ಅಪಚಾರವೆಸಗದಂತೆ ಬರೆದಿದ್ದಾಳೆ. ' 
77 


ಬಾ 


ಈ ಕೇರ್ತಿ ಇನ್ನೂ ಬಹುಕಾಲ ಬಾಳುವುದರಲ್ಲಿ ಸಂದೇಹವಿಲ್ಲ. ತನ್ನ ನಾಡಿನ ಉಜ್ವಲ ' 
| ಸಾಂಸ್ಕೃತಿಕ ಪರಂಪರೆಯಲ್ಲಿ ತುಂಬ ಅಭಿಮಾನದಿಂದಿದ್ದ ತೋರು ಅಪ್ಪಟ ಭಾರತೀಯಳೆ: ಟು 
ಹ ಅಷ್ಟೇ ಅಲ್ಲ. ಅವಳೇ ಭಾರತದ ಸಾಂಸ್ಕೃತಿಕ ಪರಂಪರೆಯ ಒಂದು ಭಾಗವಾಗಿದ್ದಾಳೆ. ' 

» ತನ್ನ ತಾಯಿನಾಡಿಗೆ ಚಿರಾಯುವಾದ ಹೆಸರು ತಂದಿದ್ದಾಳೆ. ಈ ಸುಕೋಮಲ ಪುಷ್ಟ 


Me 
"ig 


" ರಾಜರ್ಷಿ' ಹಾಗೂ "ಧ್ರುವ ' ಈ ಎರಡು ಕವನಗಳೂ ಮೊದಲಬಾರಿಗೆ ಬೆಂಗಾಲ್‌ 
ಮ್ಯಾಗಜೈನಿನಲ್ಲಿ ಪ್ರಕಟವಾದವು. ಈ ಎರಡು ಕವನಗಳೂ ಸರಳ ರಗಳೆಯಲ್ಲಿವೆ. ಈ 
ಛಂದಸ್ಸನ್ನು ತೋರು ಚೆನ್ನಾಗಿ ಬಳಸಿದ್ದಾಳೆ. ಈ ಎರಡು ಕಥೆಗಳೂ ವಿಷ್ಣು ಪುರಾಣದ. 
ಕಥೆಗಳು. ಮೊದಲನೆಯದು ರಾಜ ಭರತ ಸನ್ಯಾಸಿಯಾಗಿ ಆಗತಾನೆ ಹುಟ್ಟಿದ ಹೆಣ್ಣು 
ಜಿಂಕೆಯೊಂದನ್ನು ನೀರಿನಲ್ಲಿ ಮುಳುಗದಂತೆ ಕಾಪಾಡಿದ ಕಥೆ. ಈ ಸನ್ಯಾಸಿಯ ಒಂಟಿ 
ಜೀವನದಲ್ಲಿ ಇದು ಆತನ ಏಕೈಕ ಜೊತೆಗಾತಿಯಾಗುತ್ತದೆ. ಅದನ್ನು ಆತ ಎಷ್ಟು 
ಪ್ರೀತಿಸುತ್ತಾನೆಂದರೆ ಈ ಪ್ರೀತಿ ಅವನ ತಪಸ್ಸಿಗೆ ಅಡ್ಡಿಯಾಗುತ್ತದೆ. : ಆದರೆ ಸನ್ಯಾಸಿಯ 
ಪ್ರೇಮ ಸರಿ ಎನ್ನುತ್ತಾಳೆ ತೋರು. ಅಲ್ಲದೆ ಪ್ರಪಂಚದ ಆಗುಹೋಗುಗಳನ್ನು 
ಸಂಪೂರ್ಣವಾಗಿ ತ್ಯಜಿಸುವುದು -- ಭಾರತದ ಸನ್ಯಾಸಿಗಳು ಮಾಡಲಿಚ್ಛಿ ಸುವಂತೆ -- 
ಒಳ್ಳೆಯದೆ. ಎಂದು ಪ್ರಶ್ನಿಸುತ್ತಾಳೆ. " ತಿ 

ಧ್ರುವನ ಕಥೆ ಸುಪ್ರಸಿದ್ಧ. ತೋರು ಅದನ್ನು ಸರಳವಾಗಿ ಹಾಡಿ ಮುಗಿಸಿದ್ದಾಳೆ. ' 

ತಪದಿಂದ ಜಪದಿಂದ ಧ್ರುವ ಕೊನೆಗೆ ಗಳಿಸಿದ 
ಸ್ವರ್ಗಲೋಕಕೇರಿದ. ತಾರೆಯಾಗಿ ಅಮರನಾದ 
ಇರುಳಿನಲ್ಲಿ ಕಾಣಬರುವ ನಭದ ನಕ್ಷತ್ರವಾದ. 

ತೋರುವಿನ ಕವನ * ಬುಟ್ಟೂ ' ಆಚಾರ್ಯ ದ್ರೋಣನಿಂದ ಬಿಲ್ಲುವಿದ್ಯೆಯನ್ನು 
ಕಲಿಯಲು ಬಯಸುವ ಬಡ ಬಿಲ್ಲುಗಾರನ ಮಗನೊಬ್ಬನ ಕಥೆ. ಈತನನ್ನು ಆಚಾರ್ಯನೂ' 
ಅವನ ಶಿಷ್ಯರಾದ ರಾಜಕುಮಾರರೂ ಹಂಗಿಸುತ್ತಾರೆ. ಅವನು ಕಾಡಿಗೆ ಹಿಂದಿರುಗಿ. 
ದ್ರೋಣಾಚಾರ್ಯನ ಪ್ರತಿವೆಂಯೊಂದನ್ನು ಮಾಡಿಟ್ಟುಕೊಂಡು ಗುರುಭಕ್ತಿಯಿಂದ ಬಿಲ್ಲು 
ವಿದ್ಯೆಯನ್ನು ಅಭ್ಯಾಸಮಾಡುತ್ತಾನೆ. ಆದರೆ ತನ್ನ ಗುರುವಿಗೆ ಗುರುದಕ್ಷಿಣೆಯರ್ಪಿಸು. 
ವುದಾಗಿ ಮಾತುಕೊಟ್ಟ ಈ ಧೈರ್ಯಶಾಲಿ ಯುವಕ ಗುರು ಅರ್ಜುನನಿಗೆ ಕೊಟ್ಟಿ 
ಮಾತನ್ನು ಉಳಿಸಿಕೊಳ್ಳಲು ತಾನು ತನ್ನ ಬಿಲ್ಲಾವಿದ್ಯೆಯನ್ನೇ ಗುರುದಕ್ಷಿಣೆಯಾಗಿ ಒಪ್ಪಿಸಿ. 
ಬಿಡುತ್ತಾನೆ. ಇದಕ್ಕಾಗಿ ದ್ರೋಣ ಅವನನ್ನು ಆಶೀರ್ವದಿಸುತ್ತಾನೆ. ಸ 
ಸಾಗರದಿಂ ಸಾಗರಕೆ ಹಬ್ಬಿ ಹರಡಲಿ ನಿನ್ನ ಕೀರ್ತಿ ಧೈರ್ಯ 
ಎಂದೆಂದಿಗೂ ನೆನಪಿಡಲಿ ಜನತೆ ನಿನ್ನ ಸ್ಥೈರ್ಯ 
ನೀನೆಂದರೆ ಸತ್ಯ, ವಿನಯ, ಸ್ವಸಹಾಯಮೂರ್ತಿ. 


ಈ ರೀತಿಯಾಗಿ ತೋರು ನೂರುವರುಷ ಬಾಳುವ ಕೀರ್ತಿಯನ್ನು ಸಂಪಾದಿಸಿದ ಸ 


78 


ಶರಳಿದ ಅಲ್ಪ ಕಾಲದಲ್ಲೇ ಉದುರಿಹೋದರೂ ಅನಂಗಾಲವೂ ಉಳಿಯಬಲ್ಲ ನಸುಗಂಪು 
ರಿತಂ. 

ಲಾವಣಿಗಳ ಕೊನೆಯಲ್ಲಿ ಪ್ರಕಟವಾಗಿರುವ ಕಲಸುಮೇಲೋಗರ ಕವನಗಳಲ್ಲಿ 
; ನಮ್ಮ ಕ್ಯಾಸುರೀನ ವೃಕ್ಷ' ತನ್ನ ಕೊನೆಯ ಸಾಲಿಗೆ ತಾನೇ ನಿದರ್ಶನವಾಗಿದೆ “ ನನ್ನ 
ತ ಲನ ಲವು ವಿಸ್ಮೃತಿಯ ಶಾಪದಿಂ ನನಗೆ ಸಂರಕ್ಷಣೆಯ ತರಲಿ'-- ಈ ಕವನವನ್ನು 
ಆಗಿಂದಾಗ್ಗೆ ಉದಹರಿಸುತ ಶ್ರಲೇ ಇರುತ್ತದೆ ಜನತೆ. ಅಲ್ಲದೆ ಸದಾಕಾಲವೂ ತನ್ನ 
pe 9 "ಉಳಿಸಿಕೊಂಡಿದೆ. ಇ. ಜೆ. ಥಾಮಸ್‌ ಹೇಳಿರುವಂತೆ " ಈ ಕವನ ವಿದೇಶೀಯ 
¢ ಬಳಿಂದ ಬರೆಯಲ್ಪ ಟ್ಟ ಅತ್ಯುತ್ತಮ ಕವನ'. ಇದು ತೋರುವಿನ ಕವನಗಳಲ್ಲೆಲ್ಲ 
ps ತ್ತ ತಂತ ಸುವ್ಯಕ್ತ. ಇದರಲ್ಲಿ ಪ್ರಕಟಗೊಂಡಿರುವ " ಹಿಂದಿನದರ ಹಂಬಲ ಅಂತಃ 
_ ಪರಮೋದಾತ್ರ ವಾಗಿದೆ. ತೋರುವನ್ನು ಅಮರಕವಿಗಳಲ್ಲಿ ಒಬ್ಬಳನ್ನಾಗಿಸಲಂ 
ಇದೆ ದು ಕವನ ಸಾಕು. ' 

ಚ್ಟ ನಮ್ಮ ಕ್ಯಾಸುರೀನ ವೃಕ್ಷ 

ಹ (ನಮ್ಮ ಸರ್ವೆ ಮರ) 

ಒರಟು ಮರದಾ ಕಾಂಡವನು ಬಳಸಿ ಬಳಸಿ ಬಿಗಿದಪ್ಪಿ 

ಮೇಲೇರಿ ತುದಿತಾಗಿ ತಾರೆಗಳ ಬಳಿಸಾರಿ ತೂಗುತಿದೆ 

ಮಚ್ಚೆಮೈ ಹೆಬ್ಬಾವಿನೊಲು ಮರವನಪ್ಪಿದ್ದ ಬಳ್ಳಿ. 

ಈ ಬಗೆಯ ಬರಸೆಳೆವ ಬಿಗಿತದಲ್ಲಿಲ್ಲ ಇನ್ನಾವ ಮರಕೂ ಉಳಿವು 

ಆದರೀ ಕೆಚ್ಚೆದೆಯ ಹೆಮ್ಮರವು ಹೊದ್ದಿಹುದು ಲತೆಯ ಮೇಲ್ಸೆರಗಂ 
ರೆಂಬೆರೆಂಬೆಯ ತುಂಬ ಇಳಿಬಿದ್ದ ಕಡುಗೆಂಪು ಹೂಗೊಂಚಲು 

ಹಗಲೆಲ್ಲ ಇದರ ಮೇಲಿರೆ ಹಕ್ಕಿ ದುಂಬಿಗಳ ಮೇಳ 

ಇರುಳಲ್ಲಿ ಆಗಾಗ ಗಾನದಿಂಪು ಪವನದಿ ಹೊಮ್ಮಿ ಹೊರಸೂಸಿದಾಗ 
ಹಾಡೊಂದು ಅಂತಗಾಣದ ಗೀತದಂತಿರಲು ಉಕ್ಕಿ ಹರಿಯುವುದು 
ಮಲಗಿರೆ ಜನಸ್ತೋಮ, ಕತ್ತಲೆಯೆ ನಮ್ಮ ಮರದಿಂಡ ಸ್ವರಗೈವುದಂ 


ಮುಚ್ಚಿದ್ದ ಕಿಟಕಿಯದು ಮುಂಜಾನೆ ತೆರೆದೊಡನೆ 

ನನ್ನ ಕಣ್ಣೋಟ ಸಂತಸದಿ ಮೊದಲಲ್ಲಿ ನೆಲೆ ನಿಲ್ಲುವುದು 

ಕೆಲವೊಮ್ಮೆ ಅದರಲ್ಲು ಚಳಿಗಾಲದಲ್ಲದರ ತುದಿಯನ್ನೆ ದಿಟ್ಟಿಸುವುದು 

ಪ್ರತಿಮೆಯಂದದಿ ಕುಳಿತ ಕಂದು ಬಣ್ಣದ ಮಂಗ ಏಕಾಂಗಿ 

ಅರುಣೋದಯವ ನೋಡುತಿರೆ ಆಗ ಕೆಳಗಿನ ರೆಂಬೆಗಳಲ್ಲಿರೆ 

ಮರಿಕೋತಿಗಳ ಸೈನ್ಯ ಆಡುತ್ತ ರೆಂಬೆರೆಂಬೆಗೆ ಹಾರುತ. 

ಹತ್ತಿರದಿ ಮತ್ತೆ ದೂರದಲಿ ಕೋಗಿಲೆಗಳುಲಿವುವು ಉಷೆಯ ಬರವ 

ನಿದ್ದೆಗಣ್ಣಿನಲಿದ್ದ ನಮ್ಮ ಗೋವುಗಳು ಗೋಮಾಳದೆಡೆ ಸಾಗಂವುವು 

ವೃಃ ದ್ಧ ವ ಕ್ಷ ವಿಶಾಲ ಸುಂದರವು, ಮತ್ತೆ ವಿಸ್ತಾರದಾತೆರೆಯ ಹೆರಹಿನಲಿ 
(2 ಬಿದ್ದಸೆರಳಿನಲೆದ್ದ ಜಲಕಮಲಗಳು ಹಿಮದ ಹೊದಿಕೆಯೊಲು ಮೆರೆವುವು 


79 


ಆದರದರಾ ಭವ್ಯತೆಗೆ ಅಲ್ಲ ಸರ್ವೆಮರ ಪ್ರಿಯ ನನಗೆ 
ಅದರಡಿಯಲಾಡಿಹೆವು ನಾವು, ಉರುಳಿಹವು ನಿಜ ವರುಷಗಳು ಆಡಿ 

ಓ ಪ್ರಿಯ ಸಖಸಖಿಯರೆ, ಎದೆಯಾಳದಿಂದ ನಾ ಪ್ರೀತಿಸಿದೆ ನಿಮ್ಮನಂ. 
ನಿಮಗಾಗಿ ನಿಮ್ಮೊಲುಮೆಗಾಗಿ ಆ ಮರವು ಎಂದೆಂದಿಗೂ ಪ್ರಿಯ 
ನಿಮ್ಮ ರೂಪದ ಜೊತೆಗೆ ಒಂದಾಗಿ ಬೆಸೆತು ಮೇಲೇಳುವುದು 

ನನ್ನ ನೆನಪಿನ ಆಳದಲ್ಲಿ ಅದು ಮೂಡುವುದು ಹನಿಗೂಡಿ ಕಣ್ಣು 

ಆವ ಶೋಕರವ ಮರ್ಮರವ ಕೇಳುತಿಹೆ ನಾನು 

ದಿಂಡುರುಳಿ ದಂಡೆಗಪ್ಪಳಿಪ ಸಾಗರದ ಮೊರೆತದಂತೆ 

ಅಲ್ಲವಿದು ಸಾಗರದ ಸರ, ವೃಕ್ಷರಾಜನು ಇಟ್ಟ ನಿಟ್ಟುಸಿರೆ ನಿಜ 
ಮುಟ್ಟಬಹುದೀ ಮೊರೆತ ಕಂಡಿರದ ನಾಡಿಗೂ ಇದರ ಬಿಸಿ ಸಹಜ 


ಅಪರಿಚಿತವಿದರೂ ಚಿರಪರಿಚಿತವು ನಂಬುಗೆಯ ನೋಟಕೆ ! 
ಕೇಳಿಹೆನು ನಾನು ಬಹು ದೂರದೂರಿಂದ ಬಹ ದುಃಖಧ್ವನಿಯನು. 
ದೂರ ದೇಶಗಳ ಆ ತೀರ ಪ್ರದೇಶಗಳಲಿ, 

ಜಲಭೂತ ಮಲಗಿ ನಿದ್ರಿಸಿದಾಗ ತಮ್ಮ ಗುಹೆಗಳಲಿ 

ಬೆಳದಿಂಗಳಲಿ ಅಲೆಗಳುಲಿ ಇಟಲಿ ಫ್ರಾನ್ಸ್‌ ತೀರಗಳಲಲ್ಲೆಗರೆದಾಗ 
ಕನಸಿರದ ಎಚ್ಚರಳಿದಿಳೆಯು ಮೈಮರೆದೊರಗಿದಾಗ: 

ಮೇಲೆದ್ದು ಅಲೆಯಾಗಿ ಹಾಡಿನುಲಿ ತೇಲಿ ಬಂದಾಗೆಲ್ಲ 

ನನ್ನ ಒಳಗಣ್ಣೆ ದುರು ಒಡಮೂಡುವುದು ಒಂದು ಭವ್ಯಾಕೃತಿ 
ನಿನ್ನಾ ಪ್ರತಿಕೃತಿ, ಓ ವೃಕ್ಷ, ಸಂತಸದ ಆ ನನ್ನಯ ವಯೋವಸಂತದಲಿ 
ನಾನಿನ್ನ ಕಂಡಂತೆ, ನನ್ನ ಒಲುಮೆಯ ನಾಡ ಪರಿಸರದಲಿ 


ಆದ್ರರಿಂದೀಬಯಕೆ, ಹಾಡಿಕೊಂಡಾಡಿ ನಿನ್ನನು ವೃಕ್ಷ, ಗೌರವಿಪಲವಲವಿಕೆ 

ಈಗ ಚಿರ ನಿದ್ರೆಯಲಿ ಮಲಗಿಹರ ಒಲುಮೆ ಗಳಿಸಿದೆ ನೀನು 

ಇದ್ರರವರೆನಗೆನ್ನ ಜೀವಕಿಂತಲು ವಿಂಗಿಲು ಜೀವಿಗಳು ಹಾಯ್‌ ! 

ನಾ, ನನ್ನ ಕೊನೆಯುಸಿರನೆಳೆದಾಗ ನೀನಿರು ಚಿರಾಯು 

ಬ್ಯಾರೊಡೇಲಿನ ವೃಕ್ಷದಂತಾಗು ಅವಿನಾಶಿತರುವು 

ಯಾವ ತರುಗಳ ಭಯಂಕರ ರೆಂಬೆಕೊಂಬೆಗಳಡಿ 

ಭೀತಿ ಅಸ್ಥಿರ ಆಶೆ, ಮೃತ್ಯು ಮತ್ತಸ್ಥಿ ಪಂಜರವು, 

ಕಾಲನಾ-ನೆರಳು ನಿಂತಿವೆ ಬೀಡು ಬಿಟ್ಟು ನಿಟ್ಟುಸಿರನಿಟ್ಟು, 

ನಿನ್ನ ಚೆಲುವಿನ ಮೇಲ್ಮೆಗೀಗೀತ ಬಲಹೀನವಾದರೂ ಇದು ಇರಲಿ 

ನನ್ನ ಒಲವಿನ ಬಲವು ವಿಸ್ಮೃತಿಯ ಶಾಪದಿಂ ನಿನಗೆ ಸಂರಕ್ಷಣೆಯ ತರಲಿ. 
80 | 


ಗ್ರಂಥಸೂಚಿ 
(1) ಫ್ರೆಂಚ್‌ ಹೊಲಗದ್ದೆಗಳ ಎಲೆಗೊಂಚಲು 


1. ಸಾಪಾ ಹಿಕ್‌ ಸಂಬಂಧ್‌ ಮುದ್ರ ಣಾಲಯ, ಭವಾ ನಿಪುರ, ಕಲ್ಕತ್ತ ೧೮೭೬. 
2. ಹೊಸ ಆವೃತ್ತಿ, ಸಾಫಪ್ತಾಹಿಕ್‌ ಸಂಬಂಧ್‌ ಮುದ್ರಣಾಲಯ, ೧೮೭೮. 
3. ಮತ್ತೊದು ಆವೃತ್ತಿ, ಕೇಗನ್‌ ಪಾಲ್‌ ಕಂಪೆನಿ, ಲಂಡನ್‌ ೧೮೮೦. 


(2) ಹಿಂದೂಸ್ಥಾನದ ಪುನರಾತ ಲಾವಣಿಗಳು ಮತ್ತು ಪುರಾಣಕಥೆಗಳು: 
1. ಎಡ್‌ ಮಂಡ್‌ ಗಾಸ್‌ ಅವರಿಂದ ಸ್ಮರಣಾರ್ಥ ಮುನ್ನು ಡಿ, ಕೇಗನ್‌ ಪಾಲ್‌, ಲಂಡನ್‌ 
೧೮೮೨. 
2. ಇನ್ನೊಂದು ಆವೃತ್ತಿ, ಕೇಗನ್‌ ಪಾಲ್‌, ೧೯೨೭. 
3. ಕಾಲಿದಾಸ್‌ ಕಂಪೆನಿ, ಮದರಾಸು. 


(3) ಕುಮಾರಿ ಆರ್‌ನೆರಳ ದಿನಚರಿ: 

ತೋರುದತ್‌ಳ ಫ್ರೆಂಚ್‌ ಕಾದಂಬರಿ. ಕ್ಲಾರಿಸ್‌ ಬಾದರ್‌ಳಿಂದ ಸ್ಮರಣಾರ್ಥ ಮುನ್ನುಡಿ. 
ದೀದೀಯರ್‌ ಪ್ಯಾರಿಸ್‌ ೧೮೭೯. ಬಂಗಾಳಿ ಅನುವಾದ._ರಾಜ್‌ ಕುಮಾರ್‌ ಮುಖ್ಯೋಪಾಧ್ಯಾಯ 
೧೯೪೯. 


ಪೃಥ್ವೀಂದ್ರನಾಥ್‌ ಮುಖ್ಯೋಪಾಧ್ಯಾಯ ೧೯೫೮. 


(4) ಬಿಯತಾಂಕ ಅಥವಾ ಸ್ಪ್ಯಾನಿಷ್‌ ಯಖವತಿ: 
ಎಂಟು ಅಧ್ಯಾಯಗಳ ಅಪೂರ್ಣ ಕೃತಿ. ಬೆಂಗಾಲ್‌ ಮ್ಯಾಗಜೈ ನಿನಲ್ಲ ಜನವರಿ ೧೮೭೮ ರಿಂದ 
ಏಪ್ರಿಲ್‌ ವರೆಗೂ ಪ್ರಕಟವಾಯಿತು. 


(5) ಸಮಕಾಲೀನ ಚರಿತ್ರೆಯಿಂದ ಒಂದು ದೃಶ್ಯ: 
ವಿಕ್ಟರ್‌ ಹಣ್ಯಗೊ ಹಾಗೂ ಥಿಯರ್‌ ಮಾಡಿದ ಭಾಷಣಗಳ ಅನುವಾದ. ಬೆಂಗಾಲ್‌ 
ಮ್ಯಾಗಜೈನ್‌ ; ಜೂನ್‌. ಜುಲೈ ೧೮೭೫. 


ಹೆನ್ರಿವಿನ್‌ಸೆಂಟ್‌ ಡೆರೋಜಿಯೊ ಹಾಗೂ ಲುಕೌಂಟ್‌ ಇವರನ್ನು ಕುರಿತು 
ಪ್ರಬಂಧಗಳು $ 
81 


ಬೇಗಾಲ್‌ ಮ್ಯಾಗಜೈನ್‌, ಡಿಸಂಬರ್‌ ೧೮೭೪. 
ತೋರುದತ್ತಳ ಬರಹಗಳು ಪ್ರಕಟವಾದ ಪತ್ರಿಕೆಗಳು: ' 


ಸಾಟರ್‌ಡೆ ರೆವ್ಯೂ : 
(ಲಂಡನ್‌) ೧೮೭೯. 
ಫ್ರಾನ್ಸ್‌ನ ದಿನಚರಿ (ಪ್ಯಾರಿಸ್‌) ಜನವರಿ ೧೮೭೯. 


ದಿ ಇಂಗ್ಲಿಷ್‌ ಮನ್‌ : 
(ಕಲ್ಕತ್ತ) ಏಪ್ರಿಲ್‌ ೧೯, ೧೮೭೬, ಮಾರ್ಚ್‌ ೨೧, ೧೮೭೯. 


ದಿ ಸ್ಟೇಟ್ಸ್‌ ಮನ್‌ ” 


(ಕಲ್ಕತ್ತ). ಅಕ್ಟೋಬರ್‌ ೨೬, ೧೮೭೭, ಜುಲೈ ೧೫, ೧೮೭೮ ಮತ್ತು ಮಾರ್ಚ್‌ ೩೧, ' 
೧೮೭೯. "ದಿ ಎಳ್ಸಾವಿನಿನರ್‌ ' (ಲಂಡನ್‌) ಆಗಸ್ಟ್‌ ೧೮೭೬ ಮತ್ತು ಜೂನ್‌ ೧೮೭೮, ತೋರುವಿನ 
ಜೀವನ ಹಾಗೂ ಪತ್ರಗಳು ಗ್ರಂಥಗಳಲ್ಲಿ ಕೋರುವಿನ ಬರಹಗಳು ಪ್ರಕಟವಾದ ಪತ್ರಿಕೆಗಳ ಸಂಪೂರ್ಣ 1 
ಪಟ್ಟಿಯಿದೆ. ೧೮೭೭ ಮಾರ್ಟ್‌ ತಿಂಗಳಿಂದ ೧೮೭೮ ಏಪ್ರಿಲ್‌ ವರೆಗೂ ತೋರುವಿನ ಬರಹಗಳು 
ಬೆಗಾಲ್‌ ಮ್ಯಾಗಜೈ ನಿನಲ್ಲ ತಪ್ಪದೆ ಪ್ರಕಟವಾದವು. " ಕಲ್ಕತ್ತ ರೆವ್ಯೂ ' ಪತ್ರಿಕೆಗೂ ತೋರು 4 


ಆಗಿಂದಾಗೆ ಬರೆಯುತಿದಳು. 

13% -“ ಧಮ 
ಸಾವಿತ್ರಿ : 
ಪ್ರಕಾಶಕರು, ಮೀರತ್‌ ೧೯೫೬. 


ಕೋರುದತ್ತಳ ಜೀವನ ಹಾಗೂ ಪತ್ರಗಳು: 
ಹರಿಹರದಾಸ್‌. ಮುನ್ನುಡಿ, ಎಚ್‌. ಎ. ಎಲ್‌. ಫಿಷರ್‌, ಒ.ಯು.ಪಿ. ೧೯೨೧. 


ಆಂಗ್ಲ ಕಾವ್ಯದ ಬಂಗಾಳಿ ನಸಂಕಲ: 


ಆಯ್ಕೆ ಥಿಯೊಡೋರ್‌ ಡಗ್ಗಸ್‌ ಡನ್‌. ಮುನ್ನುಡಿ, ರವೀಂದ್ರನಾಥ ಠಾಕೂರ್‌, ಲಾಂಗ್‌ ತ್ತ 


ಮನ್ಸ್‌ ಗ್ರೀನ್‌ ಕಂಪೆನಿ, ಮದರಾಸು ೧೯೧೮. 


ತೋರುದತ್ತಳ ಕಾವ್ಯದಲ್ಲಿ ಪ್ರಾಚೀನ ಸಂಪ್ರದಾಯ: 


ಹರಿಹರದಾಸ್‌. ಏಷಿಯಾಟಿಕ್‌ ರೆವೂ.... ಶೀಬರ್‌, ೧೯೩೧. ಇದು ಕಿರುಹೊತ್ತಿಗೆ 
ಯಾಗಿಯೂ ಪ್ರಕಟವಾಗಿದೆ. 


ಆಂಗ್ಲ ಕಾನ್ಯವನ್ನು ಬರೆದ ಭಾರತೀಯರು : 
ಲತಿಕ ಬೋಸ್‌, ೧೯೩4. 
82 


ಇಂಟರ್‌ ಮೀಡಿಯೆಟ್‌ ತರಗೆತಿಗತಿಗೆ ಪಠ್ಯಪುಸ್ತಕ. ಸಂಪಾದಕ: ಜಿ. ಪಿ. ಸಿನ, ವಿದ್ಯಾರ್ಥಿ ' 


೩೫.1೫೫ 4 “ಗಸ ಓಟ! ಬು ಈಟ್‌ ಎಸ ಲ್‌ ಪ 
ಚಟ್‌ 1... (ಊ[ ೪ 1 ೪ಊ ೋೋ ೋ ಲ ಟೀ 


ಕನಿ ತೋರುದತ್‌ ; 


(ಬಂಗಾಳಿ) ರಾಜ್‌ ಕುಮಾರ್‌ ಮುಖ್ಯೋಪಾಧ್ಯಾಯ, ಏಷ್ಯಾ ಪಬ್ಬಿಷಿಂಗ್‌ ಹೌಸ್‌, ಕಲ್ಕತ್ತ 
೧೯೫೯. | 


ವಿಶ್ವದ ಪ್ರಮುಖ ಪ್ರೌಢ ಪ್ರಾಚೀನ ನವೋದಯ : 
ಕಲೋನಿಯಲ್‌ ಮುದ್ರ ಣಾಲಯ, ನ್ಯೂಯಾರ್‌, ಸಂಪುಟ 11! ಭಾರತೀಯ ಸಾಹಿತ್ಯ. 


ಭಾರತದಲ್ಲಿ ನವೋದಯ: 


ಲಂಡನ್‌ ೧೯೧೨. 


ಆಂಗ್ಲ ಭಾಷೆಯಲ್ಲಿ ಭಾರತೀಯ ಬರಹ: 


ಕೆ. ಆರ್‌. ಶ್ರೀನಿವಾಸ ಅಯ್ಯಂಗಾರ್‌, ಏಷ್ಯಾ ಪಬಿ ಸಿಂಗ್‌ ಹೌಸ್‌, ೧೯೬೨. 


ಆಂಗ್ಲ ಸಾಹಿತ್ಯಕ್ಕೆ ಭಾರತೀಯರ ಕಾಣಿಕೆ: 


ಕೆ. ಆರ್‌. ಶ್ರೀನಿವಾಸ ಅಯ್ಯಂಗಾರ್‌, ೧೯೪೫. 


ಭಾರತೀಯ ಸಾಹಿತ್ಯ: 
ಏಪ್ರಿಲ್‌-ಜೂನ್‌ ೧೯೬೭ ಸಾಹಿತ್ಯ ಅಕಾದೆಮಿ. ಅಲೋಕ್‌ ರಂಜನ್‌ ದಾಸ್‌ ಗುಪ್ತ ಹಾಗೂ 
ದೀಪೇಂದ್ರ ನಾಥ್‌ ಮಿಶ್ರ ಇವರ ಲೇಖನಗಳು. ತೋರುದತ್ತ ಳ ಕಾವ್ಯದಿಂದ ಆಯ್ದ ಕೆಲವು ಭಾಗಗಳು. 


ರನೇಶ್‌ ಚಂದ್ರದತ್ತರ ಜೀವನ ಹಾಗೂ ಕಾರ್ಯ: 
ಜೆ. ಎನ್‌. ಗುಪ್ತ. ಜೆ. ಎಮ್‌, ಸೆಂಟ್‌, ಲಂಡನ್‌ ೧೯೧೧. 


ಭಾರತೀಯ ಮಹಿಳೆಯರ ಕವನಗಳು: 


ಸಂಪಾದಕ: ಮಾರ್ಗರೆಟ್‌ ಮ್ಯಾರ್‌ ನಿಕಾಲ್‌. ಅಸೋಸಿಯೇಷನ್‌ ಮುದ್ರಣಾಲಯ, ವೈ.ಎಂ. 
ಸಿ.ಯೆ. ಕಲ್ಕತ್ತ ಮತ್ತು ಒ.ಯು.ಪಿ. ೧೯೨೩. 


ಭಾರತದ ಶ್ರೇಷ್ಠ ಮಹಿಳೆಯರು : 
ಮಹಾಮಾತೆ ಜನ್ಮ ಶತಾಬ್ದಿ ಸಂಪುಟ. ಅದ್ವೈತ ಆಶ್ರಮ ಮಾಯವತಿ ಅಲ್‌ ಮೋರ. 


ಭಾರತದ ಮಹಿಳೆಯರಲ್ಲಿ ನೊದಲಿಗರು : 
ಪದ್ಮಿ ನಿ ಸೆನ್‌ ಗುಪ್ತ. ಥ್ಯಾಕರ್‌, ಬೊಂಬಾಯಿ ೧೯೪೪. 


ಭಾರತದ ಸ್ತ್ರೀಯರ ಪತ್ರಿಕೆ: 
ಸಂಪಾದಕಿ: ಕಮಲಾ ಸತ್ಕಾನಂದ್‌ ೧೯೦೧-೧೯೩೪. ತೋರುದತ್ತಳ ಅನೇಕ ಕವನ 
ಗಳು ಪ್ರಕಟವಾದವು. ಅವಳ ಬಗ್ಗೆ ಅನೇಕ ಲೇಖನಗಳೂ ಪ್ರಕಟವಾದವು. 


83 


ಸತ್ತ 
ಇ 


ಮುನ್ನಡೆ: 
ಜೂನ್‌ ೧೯೪೭ : ತೋರುದತಕ್‌-ನಾಜೂ ಬಿಲ್ಲಮೋರಿಯ. 


ಇಲ್ಲಸ್ಟ್ರೇಟೆಡ್‌ ವೀಕ್ಲಿ ಆಫ್‌ ಇಂಡಿಯ: 

ಮಾರ್ಚ್‌ ೪. ೧೯೫೬--ತೋರುದಶ್‌--ನಾಜೂ ಬಿಲ್ಲಿಮೋರಿಯ. ಜುಲೈ ೫. ೧೯೩೧: 
ಆಂಗ್ಲ ಕಾವ್ಯವನ್ನು ಬರೆದ ಭಾರತೀಯರು--ಜೇನಸ್‌. 

ಡಿಸೆಂಬರ್‌ ೧೦. ೧೯೬೧--ಹಾಡು ಹಕ್ಕಿಗಳ ಗೂಡು. ರಾಜಾರಾವ್‌. 


ಸ್ಟೇಟ್ಸ್‌ ಮನ್‌ 7 
ಮಾರ್ಚ್‌ ೧೪-೧೯೫೪. ಶೋರುದತಶ್‌. ಲೇಖಕ: ಇಜ್ಜತ್‌ ಯಾರ್‌ ಖಾನ್‌. ಟೈಮ್ಸ್‌ 
ಆಫ್‌ ಇಂಡಿಯ ಮಾರ್ಚ್‌ ೭, ೧೯೫೪. "ಪ್ರತಿಭಾನ್ವಿತ ಕವಯಿತ್ರಿ --ಅನಂತ್‌. 


84 


” ಕ ಈ 4 PS 


ಭಾರತೀಯ ಸಾಹಿತ್ಯ ದ ನಿರ್ಮಾ ಇಕಾರರು 


ಈ ಮೇಲಣ RM ಚರಿತ್ರ ನಿಷ್ಕ ಸ ರ ಬಂಧಗಳ 
ಮಾಲೆಯೊದನು ಇಂಗಿ ಹ್‌ ಭಾಸೆಯುಲ್ಲ' ಆಣೆಗೊಸಿ 
ಸಾಮಾನ್ಯ ನಾಚಕಂಗೆ' ನೀಡುವ ಯೋಜನೆಯಿದೆ. ಈ 
ಪ ರ ಬಂಧಗಳ ಭಾರತದ ಪಾ ಚೀನ ಇಲ್ಲವೆ ಅರ್ವಾ ಚೀನ 
ಸಾಹಿತ (ದಲ್ಛಿಯ ಮಹತ್ತ ದೆ ಮೈಲಿಗ್ಯಂಗಳಿಗೆ ಕಾರಣ 
ಭರುಷರಾಗಿರುವವರ ಪರಿಚಯವನ್ನು ಮಾಡಿಕೊಡಲಾಗು 
ವುದು. ಭಾರತಿಯ ಭಾಷೆಗಳಲ್ಲ ಅನುವಾದಿಸಲಾಗುವುದು. 
ಈ ಮಾಲೆಯ್ಯ್ಯಯ ಪ್ರ ಪ್ರತಿಪ್ರಬಂಧವು ಯಾವುದೇ ಭಾರತೀಯ 
ಭಾಸಾಸಾಓತ್ಯದ ಅಭವೈದ್ಧ ಮತು ವಿಕಾಸಗಳಿಗಾಗಿ 

ಅಮೌಲ್ಯ ಕಾಣೆಕೆಯನಿ ತ್ತ” ನಾಮಾಂಕಿತ ಭಾರತೀಯ 
ಲೇಬಹನೊಬ್ಬನ ಜೀವನ ಮತ್ತು ಕಾರ್ಯ ಗೆಳ ಕಥೆಯನ್ನು 
ಹೆಳುವುದು. ಅಂಥ ಪ ರ, ಬಂಧಗಳಲ್ಲ ಇದೂ ಒಂದಾಗಿದೆ. 


ಈಗಾಗಕೆಃ ಇಂಗಿ ನಲ್ಲ ಸಿದ್ಧ ವಾದ ಚರಿತ ಶ್ರನಿಷ್ಠ 


ಪ್ರಬಂಧಗಳು . 
* ರಾಜಾ ರಾಮುನೋಹನರಾಯ : 
ಸೌಮೇಂದ್ರನಾಢ ಬಾಗೋರ 
* ಶೇಶವಸುತರೆು : ಪ್ರಭಾಕರ ಮಾಚಿ 
* ಇಳೆಂಗೋ ಅಡಿಗಳ ; ಎಂ. ವರದರಾಜನ್‌ 
ಲಕ್ಷ್ಮೀನಾಥ ಬೆರುಬರೂನಾ: 
ಹೇಮಬಂಜವಾ 
ಕಬೀರ: ಪ್ರಭಾಕರ ಮಾಚಿ 
# ತೋರುದತ್‌ : : ಪದ್ಮಿನಿ ಸೆನ್‌ ಗುಪ್ತ 
* ಹೇಮಚೆಂದ್‌ : ಪ್ರಕಾಶ ಚಂದ ದ್ರಗುಪ್ತ 
ನೀರೇಶಲಿಂಗಂ : ವಿ. ಆರೆ. ನಾರ್ಲಾ 
* ವೇವಾನ; ವಿ. ಆರ್‌. ನಾರ್ಲಾ 
ಗಾಲಿಬ್‌ ; ಎಂ. ಮುಜೀಬ್‌ 
೫ ಹೀರಾಜಾಯಿ : ಉಸಾ ನಿಲನ್‌ 
ಷಾ ಲಶೀಘ್‌ : ಕಲ್ಯಾಣ್‌ ಬಿ. ಅದ್ಯಾನ್ಸಿ 
* ಈಶ್ವ ರಚಂದ್ರ ವಿದ್ಯಾಸಾಗರ: ನ 
ಹಿ. “ನಾ, ತಡ” ಆ ಭ್ಯ 
ಚಂಡಿದಾಸ : ಸುಕುಮಾರ" ಸೇನ್‌ 


ಸೈವಾಥಾಚೌದರಿ: ಅ: 'ಮುಕೊಸಾದ್ಯಾಯ-. 


ಭೌರತೇಂದು ಹರಿಶ್ಚ ಂದ್ರಃ 
ಮದನಗೊೋಪಾಲ್‌ 

ಸಚಾಲ್‌ ಸವರ್ಪಾಸ್ಸ್‌ : 
ಕಲ್ಯಾಣ" ಬಿ. ಅದ್ಯಾನಿ 

ಜೀವನಾನಂದ ದಾಸ್‌: 
ಚಿದಾನಂದ ದಾಸ್‌ಗುಪ್ಶ 

ಶುನತಾರನ್‌ ಆಸಾನ" ; ಕ. ಮ. ಜಾರ್‌ 

% ಇವು ಕನ್ನ ಡದಲ್ಲಿಯೂ ದೊರೆಯುತ್ತವೆ. 


» ಈತ 


